


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಮಾರ್ಚ್‌ ೧, ೨೦೧೨ (ಫಾಲ್ನುಣ ೧೧, ಶಕ ವರ್ಷ ೧೯೩೩) ಸಂಚಿಕೆ ೯ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
No. GOB(I) 20(06)/2012, Bangalore, Dated: 28" January, 2012 
The Presiding Officer of the Court of XX Addl. Chief Metropolitan Magistrate, Bangalore, is concurrently appointed as the 
Presiding Officer of the Court of XVII Addl. Chief Metropolitan Magistrate, Bangalore, during the leave period of Smt.S.Nagashree, 
XVII Addl. Chief Metropolitan Magistrate, Bangalore, i.e. from 26-01-2012 to 25-03-2012 (bdi). 
By Order of the High Court, 
K.SOMASHEKAR, 
P.R:253 REGISTRAR (JUDICIAL) 
HIGH COURT OF KARNATAKA 
NOTIFICATION 
No. GOB(I) 1/2012, Bangalore, Dated: 28" January, 2012 
The following transfers and postings of Officers of Judicial Department in the cadre of District Judges are ordered in the 
interest of public service, to take effect immediately:- 
Sl. 
No. 
1 2 3 4 
1 Sri. K.N.Phaneendra | District Judge, ೦೦0 Director, | Services are placed at the disposal of the 





Name of the Officer Present Charge Charge to which posted 








Bangalore Mediation Centre, | Government for being appointed as 
Bangalore. Prl. Secretary to Government, Department 
of Law, Justice and Human Rights, Vidhana 


Soudha, Bangalore (Vacant post). 





2 Smt. Vidyavathi District Judge, OOD Additional | Proposed for appointment as | Addl. Pr. 
S. Akki, Secretary to Government, | Judge, Family Court, Bangalore. (Vice Sri. 
Department of Law, Justice and | V.G. Bopaiah-transferred) 

Human Rights, Vidhana 
Soudha, Bangalore. 

(ON REPATRIATION) 




















(೨೨೫) 





















































೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 

Sl. 

Kis. Name of the Officer Present Charge Charge to which posted 

3 Sri. V.G. Bopaiah, | Addl. Prl. Judge, Family | Proposed for appointment as || Addl. Pr. 

Court, Bangalore. Judge, Family Court, Bangalore. (Vice Sri. 
Channabasappa Margoor-transferred) 
4 Smt. M. Sreedevi, XXXIX Addl. City Civil and | Services are placed at disposal of the 
Sessions Judge, Bangalore | Government for being appointed as Addl. 
City. Secretary to Government, Department of 
Law, Justice and Human Rights (Opinion), 
Vidhana Soudha, Bangalore (Vacant post). 

5 Smt. Prabhavathi XXVI Addl. City Civil and | Proposed for appointment as Ill Addl. Pr. 

M. Hiremath, Sessions Judge, Bangalore | Judge, Family Court, Bangalore. (Vice Sri. 
City. Shivanna-transferred) 

6 Sri. Channabasappa | | Addl. Prl. Judge, Family | Proposed for appointment as IV Addl. Pr. 

Margoor Court, Bangalore. Judge, Family Court, Bangalore. (Vice Sri. 
Y.N.Karagudari-transferred) 

7 Sri.Yogesh IV Additional Prl. Judge, Family | XXVI Addl. City Civil and Sessions Judge, 
Nageshrao Court, Bangalore. Bangalore City, (Vice Smt. P.M.Hiremath- 
Karagudari, transferred) 

8 Smt. Manjula, Ill Addl. City Civil and Sessions | Proposed for appointment as V Addl. Pr. 

Judge, Bangalore City. Judge, Family Court, Bangalore. (Vice Sri. 
H.Y Vasant Kumar-transferred) 

9 Sri.H.Y Vasant V Additional Prl. Judge, Family | Ill Addl. City Civil and Sessions Judge, 
Kumar Court, Bangalore. Bangalore City, (Vie Smt. Manjula- 

transferred) 

10 | Sri. R.B.Garasangi, VI Additional Prl. Judge, Family | XXXIX Addl. City Civil and Sessions Judge, 

Court, Bangalore. Bangalore City, (Vice Smt. M. Sreedevi- 
transferred) 

11 Sri. Shivanna, Ill Addl. Prl. Judge, Family | Proposed for appointment as VI Addl. Pr. 

Court, Bangalore. Judge, Family Court, Bangalore. (Vice Sri. 
R.B.Garasangi-transferred) 
By Order of the High Court, 
P.KRISHA BHAT, 
P.R : 254 REGISTRAR GENERAL. 


HIGH COURT OF KARNATAKA 


NOTIFICATION 


No. GOB(I) 1/2012, Bangalore, Dated: 28" January, 2012 
Sri.H.B.Ravindranath, Senior Civil Judge, presently working as Chief Metropolitan Magistrate, Bangalore City, promoted 


as District Judge on Ad-hoc basis under Government Notification No.DPAR 04 Se Vu Nya 2012 dated 21-01-2012 is transferred and 


posted as X Addl. City Civil and Sessions Judge, Bangalore City (Vacant Court), in the interest of public service, to take effect 


immediately. 


P.R : 255 


By Order of the High Court, 
P.KRISHA BHAT, 
REGISTRAR GENERAL. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಪ್ಲಿನಿ: 





OFFICE OF THE CITY CIVIL COURT 
NOTIFICATION 
No. ADM-I(E) 273/2012, Bangalore, Dated: 2™ February, 2012 

Smt.H.V. Shantha, Asst. Registrar, City Civil Court, Bangalore who has retired from service on attaining the age of 
superannuation w.e.f. 31-1-2012, is granted cash equivalent of leave salary for earned leaved not exceeding 240 days at her credit 
on the date of her retirement i.e., w.e.f. 31-1-2012 in accordance with Rule 118-A of K.C.S.Rs., 

Further, it is certified that there are no departmental enquires/criminal proceedings are pending against Smt. HV. 
Shantha, Asst. Registrar, of this Court, who has retired from Service on attaining the age of superannuation on the afternoon of 
31-1-2012. 

She shall be paid pay and allowances admissible for the period of earned leave at her credit as per rules. 

By Order of the Prl. City Civil & Sessions Judge, 
REGISTRAR, 
P.R :256 City Civil Court, Bangalore. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 4 ಆರ್‌ಎಂಇ 2012, ಬೆಂಗಳೂರು, ದಿನಾಂಕ: 28ನೇ ಜನವರಿ, 2012. 

ದಿನಾಂಕ: 21-01-2012 ರ ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಅಇ 260 ವಾತೆಸಿ 2011 ರಲ್ಲಿ ಶ್ರೀ.ಪಿ. ಗೋಪಾಲಕೃಷ್ಣ ಭಟ್‌ ವಾಣಿಜ್ಯ ತೆರಿಗೆ 
ಜಂಟಿ ಆಯುಕ್ತರು (ಜಾಗೃತಿ), ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ. 24450-600-26250-675-30300-750-31800ರಲ್ಲಿ ವಾಣಿಜ್ಯ ತೆರಿಗೆ 
ಅಪರ ಆಯುಕ್ತರಾಗಿ ಸ್ಥಾನಪನ್ನ ಬಡ್ತಿ ನೀಡಿ ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ ಬೆಂಗಳೂರು ಇಲ್ಲಿನ ಸದಸ್ಯರು, ವಾಣಿಜ್ಯ ತೆರಿಗೆ, ಖಾಲಿ ಹುದ್ದೆಗೆ 
ನೇಮಿಸಲಾಗಿದೆ. 

ಶ್ರೀ.ಪಿ. ಗೋಪಾಲಕೃಷ್ಣ ಭಟ್‌ ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ ಬೆಂಗಳೂರು ಇಲ್ಲಿನ ಸದಸ್ಯರು, ವಾಣಿಜ್ಯ ತೆರಿಗೆ ಹುದ್ದೆಗೆ ಮರುನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 257 (ನೋಂದಣಿ ಮತ್ತು ಮುದ್ರಾಂಕ, ವಿಶೇಷ ಕೋಶ ಸಮನ್ವಯ, ಕೆಎಟಿ). 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಐ 68 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 10-2-2012. 

ಶ್ರೀ ಎಂ.ಬಿ. ದ್ಯಾಬೇರಿ, ಭಾ.ಆ.ಸೇ., ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಸದಸ್ಯರು, ಕರ್ನಾಟಕ ಕೈಗಾರಿಕಾ 
ಪ್ರದೇಶಾಭಿವೃದ್ಧಿ ಮಂಡಳಿ, ಇವರನ್ನು Mangalore SEZ Limited ಗೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಶ್ರೀ ಟಿ. ಶ್ಯಾಂಭಟ್‌, ಭಾ.ಆ.ಸೇ. ಇವರ 
ಬದಲಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ, ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 

ಪಿ.ಆರ್‌. 258 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 172 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ: 9-2-2012. 


ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರಾದ ಶ್ರೀ ಚಂದ್ರಶೇಖರ ವಿಠಲ ಜಾಧವ, ಇವರನ್ನು ಕರ್ನಾಟಕ ಕಾನೂನು 
ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ, 1977ರಲ್ಲಿನ ಷರತ್ತಿಗೊಳಪಟ್ಟು ದಿನಾಂಕ : 30-1-2011 ರಿಂದ ಜಾರಿಗೆ 


೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





ಬರುವಂತೆ ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ಅಥವಾ ಹೊಸದಾಗಿ ಜಿಲ್ಲಾ ಸರ್ಕಾರಿ ವಕೀಲರನ್ನು ನೇಮಕಾತಿ ಮಾಡುವವರೆಗೂ ಸರ್ಕಾರದ 
ಪ್ರಕರಣಗಳನ್ನು ನಿರ್ವಹಿಸುವಂತೆ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 
ಪಿ.ಆರ್‌. 259 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 131 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ: 9-2-2012. 


ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರಾದ ಶ್ರೀ ಆರ್‌.ಎಂ. ಕುಲಕರ್ಣಿ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ, 1977ರಲ್ಲಿನ ಷರತ್ತಿಗೊಳಪಟ್ಟು ದಿನಾಂಕ : 16-9-2011 ರಿಂದ ಜಾರಿಗೆ ಬರುವಂತೆ 
ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ಅಥವಾ ಹೊಸದಾಗಿ ಜಿಲ್ಲಾ ಸರ್ಕಾರಿ ವಕೀಲರನ್ನು ನೇಮಕಾತಿ ಮಾಡುವವರೆಗೂ ಸರ್ಕಾರದ 
ಪ್ರಕರಣಗಳನ್ನು ನಿರ್ವಹಿಸುವಂತೆ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 
ಪಿ.ಆರ್‌. 260 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 26 ಆಸೇವ 2012, ಬೆಂಗಳೂರು, ದಿನಾಂಕ: 10-2-2012. 


ಈ ಕೆಳಕಂಡ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಹಿಸಿ ನೇಮಿಸಿದೆ. 





ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 


2 (a 





[ON 


ಜಿತೇಂದ್ರ ನಾಯಕ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) | ರಿಜಿಸ್ಟಾರ್‌, ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ, ಬೆಂಗಳೂರು- 
ನೇಮಕಾತಿ ನಿರೀಕ್ಷಣೆಯಲ್ಲಿ ಶ್ರೀ ಮೀರ್‌ ಅನೀಸ್‌ ಅಹಮದ್‌, ಐ.ಎ.ಎಸ್‌. ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 





2. | ಎಸ್‌. ರಾಜಾರಾಂ, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಕೌನ್ಸಿಲ್‌ | ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೊಪ್ಪಳ- 
ಕಾರ್ಯದರ್ಶಿ, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, | ಖಾಲಿ ಹುದ್ದೆ. 
ಬೆಂಗಳೂರು 





3. | ಎಂ. ಅಶೋಕ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಪರ ನಿರ್ದೇಶಕರು, | ಅಪರ ಆಯುಕ್ತರು (ಆಡಳಿತ ಮತ್ತು ಅಭಿವೃದ್ಧಿ), ಪ್ರಾದೇಶಿಕ ಆಯುಕ್ತ 
ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ | ಕಛೇರಿ, ಬೆಳಗಾಂ-ಖಾಲಿ ಹುದ್ದೆ. 


ಸಂಸ್ಥೆ, ಕಾವೇರಿ ಭವನ, ಬೆ೦ಗಳೂರು 





4. | ಜಿ.ಎಸ್‌. ಜಿದ್ದಿಮನಿ, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಜನರಲ್‌ | ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ, ಅಪರ ನಿರ್ದೇಶಕರು, 
ಮ್ಯಾನೇಜರ್‌ (ಆಡಳಿತ ಮತ್ತು ಮಾನವ ಸಂಪನ್ಮೂಲ), | ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ, 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ಕಂಪನಿ, ಮೈಸೂರು | ಕಾವೇರಿ ಭವನ, ಬೆಂಗಳೂರು ಶ್ರೀ ಎಂ. ಅಶೋಕ್‌, ಕೆ.ಎ.ಎಸ್‌, 
ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿ (ಆಯ್ಕೆ ಶ್ರೇಣಿ) ಇವರ ಸ್ಥಾನದಲ್ಲಿ. 























ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೨೯ 
ಕ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸ. ಶ್ರೀ/ಶ್ರೀಮತಿ 





ಗ 








ಎಸ್‌.ಎನ್‌. ಬಾಲಚಂದ್ರ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಕಂದಾಯ 


ಅಧಿಕಾರಿ, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು 





ಜಂಟಿ ನಿರ್ದೇಶಕರು (ಆಡಳಿತ) ಪಶುಪಾಲನೆ ಮತ್ತು ಪಶು 
ವೈದ್ಯಕೀಯ ಸೇವಾ ಇಲಾಖೆ, ಬೆಂಗಳೂರು-ಖಾಲಿ ಹುದ್ದೆ. 





ಪಿ.ಆರ್‌. 261 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸು ಇಲಾಖೆ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 01 ಆಸೇವ 2012, ಬೆ೦ಗಳೂರು, ದಿನಾಂಕ: 10-2-2012. 


ಈ ಕೆಳಕಂಡ ಕೆ.ಎ.ಎಸ್‌. (ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಹಿಸಿ ನೇಮಿಸಿದೆ. 


























ಕ್ರ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಸ. ಶ್ರೀ/ಶ್ರೀಮತಿ 
1. | ಕೆ.ಎಂ. ಗಾಯತ್ರಿ, ಕೆ.ಎ.ಎಸ್‌, (ಹಿರಿಯ ಶ್ರೇಣಿ) ನೇಮಕಾತಿ | ಜನರಲ್‌ ಮ್ಯಾನೇಜರ್‌ (ಆಡಳಿತ ಮತ್ತು ಮಾನವ ಸಂಪನ್ಮೂಲ), 
ನಿರೀಕ್ಷಣೆಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, 
ಮೈಸೂರು-ಖಾಲಿ ಹುದ್ದೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು 
ಇಂಧನ ಇಲಾಖೆಯ ವಶಕ್ಷೆ ನೀಡಿದೆ. 
2. |ಕೆ. ಲೀಲಾವತಿ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ನೇಮಕಾತಿ | ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ, ಬೆ೦ಗಳೂರು 
ನಿರೀಕ್ಷೆಯಲ್ಲಿ ನಗರ ಜಿಲ್ಲಾ ಪಂಚಾಯತ್‌, ಬೆಂಗಳೂರು-ಖಾಲಿ ಹುದ್ದೆ. 
3. | ಎನ್‌.ಎಂ. ನೀಲಕಂಠ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ನೇಮಕಾತಿ | ಸಹಾಯಕ ರಾಜ್ಯ ಪ್ರತಿನಿಧಿ, ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ, 
ನಿರೀಕ್ಷೆಯಲ್ಲಿ ಬೆಂಗಳೂರು-ಖಾಲಿ ಹುದ್ದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 262 ಸಿಆಸು ಇಲಾಖೆ (ಸೇವೆಗಳು-2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 15 ಇಸಪ 2011, ಬೆಂಗಳೂರು, ದಿನಾಂಕ: 2-2-2012. 
ವಿಷಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ : ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 15 ಇಸಪ 2011, ದಿನಾಂಕ : 12-9-2011. 


ರಾಜದ ಅಭಿವುದ್ಲಿ, 
ಬಿ ಧಿ 


ಯೋಜನಾ ಕಾರ್ಯಕ್ರಮಗಳ ಪರಿಶೀಲನೆ ಹಾಗೂ ಅಹವಾಲುಗಳ ವಿಚಾರಣೆ, ಅನಿರೀಕ್ಷಿತ ತಪಾಸಣೆ ಹಾಗೂ 


ಸರ್ಕಾರದ ಯಾವುದೇ ಯೋಜನೆಗಳ ಜಾರಿ ಕುರಿತು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಮಾಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 


ಕಾರ್ಯದರ್ಶಿಗಳ ಮಟ್ಟದ ಅಧಿಕಾರಿಗಳನ್ನು ಉಲ್ಲೇಖಿತ ಅಧಿಕೃತ ಜ್ಞಾಪನ ದಿನಾಂಕ : 


12-9-2011ರಲ್ಲಿ ವಿವಿಧ ಜಿಲ್ಲೆಗಳಿಗೆ ಜಿಲ್ಲಾ ಉಸುವಾರಿ 








೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





ಕಾರ್ಯದರ್ಶಿಗಳನ್ನಾಗಿ ನೇಮಕ ಮಾಡಲಾಗಿತ್ತು ಅದನ್ನು ಮಾರ್ಪಡಿಸಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ಹಾಗು ಇಲಾಖಾ 
ಮುಖ್ಯಸ್ಥರುಗಳನ್ನು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳನ್ನಾಗಿ ಕೆಳಗೆ ವಿವರಿಸಿರುವಂತೆ ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 



























































ಕ್ರ ಸ. ಅಧಿಕಾರಿಯ ಹೆಸರು ಪದನಾಮ ಮತ್ತು ವಿಳಾಸ ಹಂಚಿಕೆಯಾದ ಜಿಲ್ಲೆ 
1. ಶ್ರೀ ಕೆ.ಹೆಚ್‌. ಗೋಪಾಲಕೃಷ್ಣೇಗೌಡ, 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಮಂಡ್ಯ 
ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ), 
ವಿಧಾನಸೌಧ, ಬೆ೦ಗಳೂರು 
2; ಶ್ರೀ ಸಿದ್ದಯ್ಯ, ಬೆ೦ಗಳೂರು ನಗರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಇಲಾಖೆ 
(ಉನ್ನತ ಶಿಕ್ಷಣ) ಬಹುಮಹಡಿ ಕಟ್ಟಡ, ಬೆ೦ಗಳೂರು 
ಸ ಶ್ರೀ ಬಸವರಾಜು, ಉತ್ತರ ಕನ್ನಡ 
ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ, ಸಂಸ್ಕೃತಿ ಮತ್ತು 
ವಾರ್ತಾ ಇಲಾಖೆ, ವಿಕಾಸಸೌಧ, ಬೆ೦ಗಳೂರು 
4. ಶ್ರೀ ಅರವಿಂದ್‌ ಶ್ರೀವಾಸ್ತವ, ಹಾವೇರಿ 
ಸರ್ಕಾರದ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು 
5. ಶ್ರೀ ಕಪಿಲ ಮೋಹನ್‌ ಬಿಜಾಪುರ 
ವ್ಯವಸ್ಥಾಪಕ ನಿರ್ದೇಶಕರು, ಕೃಷ್ಣ ಭಾಗ್ಯ ಜಲ ನಿಗಮ 
ನಿಯಮಿತ ಪಿ.ಡಬ್ಲ್ಯೂಡಿ. ಕಛೇರಿಗಳ ಸಮುಚ್ಛಯ, 
3ನೇ ಮಹಡಿ, ಕೆ.ಆರ್‌. ವೃತ್ತ ಬೆಂಗಳೂರು-560 001 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಜಿ. ಶಶಿಕಲಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪು. 
ಪಿ.ಆರ್‌. 263 ಸಿಆಸು ಇಲಾಖೆ (ಕಾರ್ಯಾಧ್ಯಯನ). 
(Latest) 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿ ಮಟ್ಟದ ಇಲಾಖಾ 
ಮುಖ್ಯಸ್ಥರುಗಳು ಅವರುಗಳಿಗೆ ಉಸ್ತುವಾರಿ ವಹಿಸಿರುವ ಜಿಲ್ಲಾವಾರು ವಿವರಗಳು. 
(ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 15 ಆಸಪ 2011, ದಿನಾಂಕ: 2-2-2012) 
ಅಧಿಕಾರಿಗಳಿಗೆ ಹಂಚಿಕೆಯಾದ ಜಿಲ್ಲಾವಾರು ಪಟ್ಟ 
ಕ್ರಮ ಅಧಿಕಾರಿಗಳ ಹೆಸರು ಉಸ್ತುವಾರಿ ಜಿಲ್ಲೆಯ ಹೆಸರು 
ಸಂಖ್ಯೆ 
1. | ಶ್ರೀ ಬಿ.ಎ. ಹರೀಶ್‌ ಗೌಡ ಬಾಗಲಕೋಟೆ 
2. | ಶ್ರೀ ಮದನ್‌ ಗೋಪಾಲ್‌ ಗದಗ್‌ 
3. | ಡಾ. ರಾಜ್‌ಕುಮಾರ್‌ ಖತ್ರಿ ಕೊಡಗು 
4. ಶ್ರೀ ಸಿದ್ದಯ್ಯ ಬೆ೦ಗಳೂರು ನಗರ 
5. | ಶ್ರೀ ಜಿ. ಕುಮಾರ್‌ ನಾಯಕ್‌ ಹಾಸನ 
6. | ಶ್ರೀ ಎನ್‌.ಸಿ. ಮುನಿಯಪ್ಪ ಚಿಕ್ಕಬಳ್ಳಾಪುರ 
7. | ಶ್ರೀ ಕಪಿಲ ಮೋಹನ್‌ ಬಿಜಾಪುರ 
8. |ಶೀ ಅರವಿಂದ್‌ ಶ್ರೀವಾಸ್ತವ ಹಾವೇರಿ 




























































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೩೧ 
ಕ್ರಮ ಅಧಿಕಾರಿಗಳ ಹೆಸರು ಉಸ್ತುವಾರಿ ಜಿಲ್ಲೆಯ ಹೆಸರು 
ಸಂಖ್ಯೆ 

9. | ಶ್ರೀ ಬಸವರಾಜು ಉತ್ತರ ಕನ್ನಡ 
10. | ಶ್ರೀ ಸುಭಾಷ್‌ ಚಂದ್ರ ಖುಂಟಿಆ ಬೆಳಗಾವಿ 
I. | ಶ್ರೀ ಅಶೋಕ್‌ ಕುಮಾರ್‌ ಸಿ. ಮನೋಲಿ ದಾವಣಗೆರೆ 
12. | ಶ್ರೀ ಪ್ರದೀಪ್‌ ಸಿಂಗ್‌ ಖರೋಲ ಚಾಮರಾಜನಗರ 
13. | ಶ್ರೀ ಸಂಜೀವ್‌ ಕುಮಾರ್‌ ಚಿಕ್ಕಮಗಳೂರು 
14. | ಶ್ರೀ ಜಿ.ಎಸ್‌. ನಾರಾಯಣಸ್ವಾಮಿ ಚಿತ್ರದುರ್ಗ 
15. | ಶ್ರೀ ಬಿ.ಎಸ್‌. ರಾಮಪ್ರಸಾದ್‌ ದಕ್ಷಿಣ ಕನ್ನಡ 
16. | ಶ್ರೀ ಬಿ.ಹೆಚ್‌. ಅನಿಲ್‌ ಕುಮಾರ್‌ ಬಳ್ಳಾರಿ 
17. | ಶ್ರೀ ಪಿ. ರವಿಕುಮಾರ್‌ ಧಾರವಾಡ 
18. |ಶ್ರೀ ಇ. ವೆಂಕಟಯ್ತ ಗುಲ್ಬರ್ಗಾ 
19. | ಶ್ರೀ ಯೋಗೇಂದ್ರ ತ್ರಿಪಾಠಿ ರಾಯಚೂರು 
20. |ಶೀ ಪಿ.ಎನ್‌. ಶ್ರೀನಿವಾಸಚಾರಿ ಕೋಲಾರ 
21. |ಡಾ. ಇವಿ. ರಮಣ ರೆಡ್ಡಿ ಬೀದರ್‌ 
22. | ಶ್ರೀ ಕೆ.ಹೆಚ್‌. ಗೋಪಾಲಕೃಷ್ಣೇಗೌಡ ಮಂಡ್ಯ 
23. | ಡಾ. ಅಮಿತಾ ಪ್ರಸಾದ್‌ ಮೈಸೂರು 
24. | ಶ್ರೀ ಮಂಜುನಾಥ್‌ ಪ್ರಸಾದ್‌ ಕೊಪ್ಪಳ 
25. | ಶ್ರೀ ಮೊಹಮದ್‌ ಸನಾವುಲ್ಲ ರಾಮನಗರ 
26. | ಶ್ರೀ ಎಂ.ಎನ್‌. ವಿದ್ಯಾಶಂಕರ್‌ ತುಮಕೂರು 
27. | ಶ್ರೀ ಲಕ್ಷ್ಮೀನಾರಾಯಣ ಶಿವಮೊಗ್ಗ 
28. | ಶ್ರೀ ರಮೇಶ್‌ ರುಳಕಿ ಉಡುಪಿ 
29. | ಶ್ರೀಮತಿ ವಂದಿತಾ ಶರ್ಮಾ ಬೆಂಗಳೂರು ಗ್ರಾಮಾಂತರ 
30. | ಶ್ರೀಮತಿ ಮಂಜುಳ ವಿ. ಯಾದಗಿರಿ 

















LAW, JUSTICE AND HUMAN RIGHTS SECRETARIAT 
NOTIFICATION 
No. LAW 124 LAG 2011, Bangalore, dated : 9-2-2012. 


In exercise of the powers conferred under Clause (3) of the Article 165 of the Constitution of India, His Excellency the 
Governor of Karnataka has accepted the resignation of Sri B.V. Acharya, Advocate General for Karnataka with immediate effect. 


By Order and in the name of the Governor of Karnataka 
VIDYAVATHI 5. AKKl 
P.R. No. 264 Principal Secretary to Government (1/0), 
Law, Justice and Human Rights Department. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 89 ಎಲ್‌ಎಜಿ 2011, ಬೆ೦ಗಳೂರು, ದಿನಾಂಕ: 9-2-2012. 


ಮೈಸೂರು ಜಿಲ್ಲೆಯ ಎರಡನೇ ಅಪರ ಜಿಲ್ಲಾ ಸರ್ಕಾರಿ ವಕೀಲರಾದ ಶ್ರೀ ಕರ್ಣಕುಮಾರ್‌ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ, 1977ರಲ್ಲಿನ ಷರತ್ತಿಗೊಳಪಟ್ಟು ದಿನಾಂಕ : 2-8-2011 ರಿಂದ ಜಾರಿಗೆ ಬರುವಂತೆ 


೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





ತಾತ್ಕಾಲಿಕವಾಗಿ ಮುಂದಿನ ಆದೇಶದವರೆಗೆ ಅಥವಾ ಹೊಸದಾಗಿ ಜಿಲ್ಲಾ ಸರ್ಕಾರಿ ವಕೀಲರನ್ನು ನೇಮಕಾತಿ ಮಾಡುವವರೆಗೂ ಸರ್ಕಾರದ 
ಪ್ರಕರಣಗಳನ್ನು ನಿರ್ವಹಿಸುವಂತೆ ಸೂಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಎ. ಗೌರೀಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 
ಪಿ.ಆರ್‌. 265 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 74 SAS 2012, Bangalore, dated : 9? February, 2012. 


The services of Dr. K.G. Jagadeesha, IAS (KN 2005), are placed at the disposal of Food, Civil Supplies & Consumer 
Affairs Department with immediate effect for being posted until further orders as Managing Director, Karnataka Food & Civil 
Supplies Corporation Limited, Bangalore in the existing vacancy. 


Dr. K.G. Jagadeesha, IAS is also placed in additional charge of the post of the Mission Director, Karnataka State Rural 
Livelihood Promotion Society (KSRLPS), Bangalore until further orders. 


The Orders posting Dr. K.G. Jagadeesha, IAS as Mission Director, Karnataka State Rural Livelihood Promotion Society 
(KSRLPS), Bangalore and placing him in concurrent charge of the post of Managing Director, Karmataka Food & Civil Supplies 
Corporation Limited, Bangalore vide Government Notification of even number dated 3-2-2012 stands cancelled. 


By Order and in the name of the Governor of Karnataka 
U.H. NARAYANASWAMY 
Under Secretary to Government, 
DP & AR (Services-l) 


HIGH COURT OF KARNATAKA, BANGALORE 


P.R. No. 266 


NOTIFICATION 
No. GOB (1) 3/2012, Bangalore, dated : 2" February, 2012. 


The Presiding Officer of the Court of Metropolitan Magistrate, Traffic Court-V, Bangalore, is concurrently appointed as the 
Presiding Officer of the court of Metropolitan Magistrate, Traffic Court-IV, Bangalore, with effect from 13-2-2012 and until further 


orders. 
By Order of the High Court 
K. SOMASHEKAR 
P.R. No. 267 REGISTRAR GENERAL Ic. 


HIGH COURT OF KARNATAKA, BANGALORE 
NOTIFICATION 
No. GOB (1) 3/2012, Bangalore, dated : 2" February, 2012. 


The Presiding Officer of the Court of Senior Civil Judge and JMFC. Hiriyur, is concurrently appointed as the Presiding 
Officer of the Court of Prl. Civil Judge and JMFC., Hiriyur (who is also in concurrent charge of the court of Addl. Civil Judge and 
JMFC., Hiriyur), with effect from after office hours on 10-2-2012 and until further orders. 


By Order of the High Court 
K. SOMASHEKAR 


P.R. No. 268 REGISTRAR GENERAL l/c. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೩೩ 





HIGH COURT OF KARNATAKA, BANGALORE 
NOTIFICATION 
No. GOB (1) 3/2012, Bangalore, dated : 30" January, 2012. 


The Presiding Officer of the Court of mentioned at Column No. 1, below, are concurrently appointed as the Presiding 
Officers of the Courts mentioned at Column No. 2, with effect from 13-2-2012 and until further orders. 











Designation of the Presiding Officer Name of the Courts to which concurrent appointment is made 
1 2 
1. Addl. Civil Judge and JMFC, Doddaballapura. Prl. Civil Judge and JMFC., Doddaballapura. 





Pri. Civil Judge and JMFC., Nelamangala. 
Addl. Civil Judge and JMFC., Nelamangala. 
By Order of the High Court 
P. KRISHNA BHAT 
P.R. No. 269 REGISTRAR GENERAL. 


HIGH COURT OF KARNATAKA, BANGALORE 





2. Senior Civil Judge and JMFC., Nelamangala. 











NOTIFICATION 
No. GOB (1) 3/2012, Bangalore, dated : 4" February, 2012. 


The Presiding Officer of the JMFC IV Court, Mangalore, is concurrenly appointed as the Presiding Officer of the JMFC V 
Court, Mangalore, with effect from 13-2-2012 and until further orders. 
By Order of the High Court 
P. KRISHNA BHAT 
P.R. No. 270 REGISTRAR GENERAL. 


HIGH COURT OF KARNATAKA, BANGALORE 
NOTIFICATION 
No. GOB (1) 3/2012, Bangalore, dated : 4" February, 2012. 


The Presiding Officer of the Court of | Addl. Civil Judge and JMFC., Bellary, is concurrently appointed as the Presiding 
Officer of the Court of Il Addl. Civil Judge and JMFC., Bellary, with effect from 13-2-2012 till the Presiding Officer of the Court of Il 
Addl. Civil Judge and JMFC., Bellary, assumes the charge. 
By Order of the High Court 
P. KRISHNA BHAT 
P.R. No. 271 REGISTRAR GENERAL. 


HIGH COURT OF KARNATAKA, BANGALORE 
NOTIFICATION 
No. GOB (1) 3/2012, Bangalore, dated : 6" February, 2012. 


The Presiding Officer of the Court of mentioned at Column No. 1, below, are concurrently appointed as the Presiding 
Officers of the Courts mentioned at Column No. 2, with effect from 13-2-2012 and until further orders. 























Designation of the Presiding Officer Name of the Courts to which concurrent appointment is made 
1 2 
1. Ill Addl. Civil Judge and JMFC, Hassan | Addl. Civil Judge and JMFC-ll Court, Hassan 
2. Prl. Civil Judge and JMFC., Hassan || Addl. Civil Judge and JMFC-ll Court, Hassan 








By Order of the High Court 


P. KRISHNA BHAT 
P.R. No. 272 REGISTRAR GENERAL. 


೨೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ 


ಭಾಗ-೨ 





The Presiding Officer of the Court of Civil Judge and JMFC., Shorapur, is concurrently appointed as the Presiding Officer 


HIGH COURT OF KARNATAKA, BANGALORE 
NOTIFICATION 
No. GOB (1) 3/2012, Bangalore, dated : 6" February, 2012. 


of the Court of Civil Judge and JMFC., Shahapur, with effect from 13-2-2012 and until further orders. 

By Order of the High Court 
P. KRISHNA BHAT 

REGISTRAR GENERAL. 


HIGH COURT OF KARNATAKA, BANGALORE 
NOTIFICATION 


P.R. No. 273 


Sri. A.K. Mulla, XV Addl. City Civil and Sessions Judge, Bangalore City, is permitted to retire from Judicial Service, with 


No. GOB (1) 28/2001, Bangalore, dated : 6" February, 2012. 


effect from 31-3-2012, on attaining the age of superannuation, i.e., 60 years. 


P.R. No. 274 


ಇಂಧನ ಇಲಾಖೆಯ ವ್ಯಾಪ್ತಿಯಡಿ ಬರುವ ಈ ಕೆಳಕಂಡ ನಿಗಮ/ಮಂಡಳಿಗಳ ಆಡಳಿತ ಮಂಡಳಿಯ ನಿರ್ದೇಶಕರ ನೇಮಕಾತಿಯಲ್ಲಿ 


By Order of the High Court 
P. KRISHNA BHAT 
REGISTRAR GENERAL. 


ಇಂಧನ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಎನ್‌ 132 ಸಮನ್ವಯ 2011, ಬೆಂಗಳೂರು, ದಿನಾಂಕ: 09ನೇ ಫೆಬ್ರವರಿ, 2012. 


ಬದಲಾವಣೆ ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 





ಕಂಪನಿಯ ಹೆಸರು 


ಹಾಲಿ ನಿರ್ದೇಶಕರಾಗಿರುವ 
ಅಧಿಕಾರಿ ಹೆಸರು/ಪದನಾಮ 


ಪ್ರಸ್ತುತ ನಿರ್ದೇಶಕರಾಗಿ 
ನೇಮಕ ಮಾಡಲಾದ 
ಅಧಿಕಾರಿ ಹೆಸರು/ಪದನಾಮ 


ನಿಗಮ /ಕಂಪನಿಯ 
ಆರ್ಟಿಕಲ್‌ ಸಂಖ್ಯೆ 





[ON 


ಕರ್ನಾಟಕ ವಿದ್ಯುತ್‌ ನಿಗಮ 
ನಿಯಮಿತ, ಬೆಂಗಳೂರು. 


ಶ್ರೀ. ಯೋಗೇಂದ್ರ ತ್ರಿಪಾಠಿ, 
ಭಾ.ಆ.ಸೇ. ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ 
ವಿದ್ಯುತ್‌ ನಿಗಮ 
ನಿಯಮಿತ, ಬೆ೦ಗಳೂರು 


ಶ್ರೀ.ಎಂ.ಆರ್‌.ಕಾಂಬಳೆ, 
ಭಾ.ಆ.ಸೇ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ 
ವಿದ್ಯುತ್‌ ನಿಗಮ 
ನಿಯಮಿತ, ಬೆ೦ಗಳೂರು 
ನಿರ್ದೇಶಕರು ಮತ್ತು 
ವ್ಯವಸ್ಥಾಪಕ ನಿರ್ದೇಶಕರು 


ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ 
ಆರ್ಟಿಕಲ್‌ 22(1) 

ಮತ್ತು 23 





ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ 
ನಿಯಮಿತ, ಬೆಂಗಳೂರು. 


ಶ್ರೀ. ಯೋಗೇಂದ್ರ ತ್ರಿಪಾಠಿ, 
ಭಾ.ಆ.ಸೇ. ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ 
ವಿದ್ಯುತ್‌ ನಿಗಮ 
ನಿಯಮಿತ, ಬೆ೦ಗಳೂರು 


ಶ್ರೀ.ಎಂ.ಆರ್‌.ಕಾಂಬಳೆ, 
ಭಾ.ಆ.ಸೇ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ 
ವಿದ್ಯುತ್‌ ನಿಗಮ 
ನಿಯಮಿತ, ಬೆ೦ಗಳೂರು 
ನಿರ್ದೇಶಕರು 


ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ 
ಆರ್ಟಿಕಲ್‌ 30(1 (ಎ) 











ಕರ್ನಾಟಕ 
ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ 
ನಿಯಮಿತ, ಬೆಂಗಳೂರು. 





ಶ್ರೀ. ಯೋಗೇಂದ್ರ ತ್ರಿಪಾಠಿ, 
ಭಾ.ಆ.ಸೇ. ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ 
ವಿದ್ಯುತ್‌ ನಿಗಮ 
ನಿಯಮಿತ, ಬೆ೦ಗಳೂರು 


ಶ್ರೀ.ಎಂ.ಆರ್‌.ಕಾಂಬಳೆ, 
ಭಾ.ಆ.ಸೇ., ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ 
ವಿದ್ಯುತ್‌ ನಿಗಮ 
ನಿಯಮಿತ, ಬೆ೦ಗಳೂರು 
ನಿರ್ದೇಶಕರು 








ಮೆಮೊರ್ಕಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ 
ಆರ್ಟಿಕಲ್‌ 51 (ಎ) 





ಪಿ.ಆರ್‌. 275 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌.ಬಿ. ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೩೫ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 603 ಪಿಪಿಆ 2011, ಬೆಂಗಳೂರು, ದಿನಾಂಕ: 03ನೇ ಫೆಬ್ರವರಿ, 2012. 
ಶ್ರೀ ಕೆ. ಗೋವಿಂದರಾಜು, 2ನೇ ಅಪರ ಸರ್ಕಾರಿ ಅಭಿಯೋಜಕರು, ಮೈಸೂರು ಇವರನ್ನು ಅವರ ಕೋರಿಕೆಯ ಮೇರೆಗೆ ಬೆಂಗಳೂರಿನ 
ನಾಗರೀಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಖಾಲಿ ಇರುವ ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು 


ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ವರ್ಗಾಯಿಸಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್‌.ಕೆ.ನಿಂಗಪ್ಪ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ). 
ಪಿ.ಆರ್‌. 276 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 36 ಯುಆರ್‌ಸಿ 2012, ಬೆಂಗಳೂರು, ದಿನಾಂಕ: 01ನೇ ಫೆಬ್ರವರಿ, 2012. 
ಡಾ| ವೈ.ಎಸ್‌. ಸಿದ್ದೇಗೌಡ, ಪ್ರಾಧ್ಯಾಪಕರು, ಸಮಾಜಕಾರ್ಯ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಇವರನ್ನು ಬೆಂಗಳೂರಿನ 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಸಚಿವ (ಆಡಳಿತ) ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 


ಮಾಡಲಾಗಿದೆ. 
ಡಾ॥ ಎಸ್‌. ಚಂದ್ರಮೌಳಿ ಎಸ್‌. ನಾಯ್ಕರ, ಕುಲಸಚಿವರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ, ಇವರ ಸೇವೆಯನ್ನು ಅವರ ಮಾತೃ 


ಸಂಸ್ಥೆಯಾದ ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡಕ್ಕೆ ಹಿಂದಿರುಗಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಮನೋಹರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 277 ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ ಮತ್ತು ವಿಶ್ವವಿದ್ಯಾಲಯ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 98 ಎಸ್‌ಐಎಸ್‌ 2011, ಬೆಂಗಳೂರು, ದಿನಾಂಕ: 04ನೇ ಫೆಬ್ರವರಿ, 2012. 
ಶ್ರೀ ಉಜ್ವಲ್‌ ಕುಮಾರ್‌ ಘೋಷ್‌, ಐ.ಎ.ಎಸ್‌., ಹಿಂದಿನ ಸಹಾಯಕ ಆಯುಕ್ತರು, ಲಿಂಗಸುಗೂರು ಇವರಿಗೆ ದಿನಾಂಕ: 09-05-2011ರ೦ದ 
21-05-2011ರವರೆಗೆ ಗಳಿಕೆ ರಜೆಯನ್ನು ಘಟನೋತ್ತರವಾಗಿ ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಹೆಚ್‌.ನಾರಾಯಣಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 278 ಸಿಆಸುಇ (ಸೇವೆಗಳು-1. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 21 ಆಸೇವ 2012, ಬೆ೦ಗಳೂರು, ದಿನಾಂಕ: 03ನೇ ಫೆಬ್ರವರಿ, 2012. 


ಈ ಕೆಳಕಂಡ ಕೆ.ಎ.ಎಸ್‌.(ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 











ಕಸ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ | ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 
1 ಎಸ್‌.ಪಿ. ಷಡಕ್ಷರಿ ಸ್ವಾಮಿ ಜಂಟಿ ನಿರ್ದೇಶಕರು (ಆಡಳಿತ), ಆಡಳಿತ 


ಈ ತರಬೇತಿ ಸಂಸ್ಥೆ, ಮೈಸೂರು - 
CaN 
ಕೆ.ಎ.ಎಸ್‌. (ಆಯ್ದೆ ಶ್ರೇಣಿ), ನಿಯಂತ್ರಕರು, ಶ್ರೀ ಕೆ.ಆರ್‌. ಜಯಪ್ರಕಾಶ ರಾವ್‌ ಇವರ 


ಜ್ರ ನ್‌್‌ 
ಫಾ ಮುನ್‌ ಡ್‌ 
ಕಾನೂನು ಮಾಪನ ಶಾಸ್ತ್ರ ಇಲಾಖೆ, ಬೆ೦ಗಳೂರು ಸ್ಥಾನದಲ್ಲಿ. 





2 ಕೆ.ಆರ್‌. ಜಯಪ್ರಕಾಶ ರಾವ್‌, 


ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ), ಜ೦ಟಿ ನಿರ್ದೇಶಕರು 
(ಆಡಳಿತ), ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು 


ಜಂಟಿ ನಿರ್ದೇಶಕರು (ತರಬೇತಿ), ಆಡಳಿತ 
ತರಬೇತಿ ಸಂಸ್ಥೆ, ಮೈಸೂರು 





3 ಜೆ.ಎಸ್‌. ನಾಯಕ್‌, 
ಕೆ.ಎ.ಎಸ್‌. (ಹಿರಿಯ ಶ್ರೇಣಿ), ನಿಯಂತ್ರಕರು, ಕಾನೂನು ಮಾಪನ ಶಾಸ್ತ್ರ 
ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ಮಾಹಿತಿ ಇಲಾಖೆ, ಬೆಂಗಳೂರು ಶ್ರೀ. ಎಸ್‌.ಪಿ.ಷಡಕ್ಷರಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸೇವೆಗಳು | ಸ್ವಾಮಿ ಇವರ ಸ್ಥಾನದಲ್ಲಿ. 

(KBITS), ಬೆಂಗಳೂರು 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 279 
3 ಸಿ.ಆ.ಸು.ಇ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 45 ಆಸೇಇ 2012, ಬೆಂಗಳೂರು, ದಿನಾಂಕ: 02ನೇ ಫೆಬ್ರವರಿ, 2012. 

ಶ್ರೀ ಬಿ.ಎನ್‌. ಸುರೇಶ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ, ಪ್ರಸ್ತುತ ನಿರ್ದೇಶಕರು, ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, 
ಜಕ್ಕೂರು, ಬೆಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)(ಬಿ) ರಡಿ 
ಸರ್ಕಾರಿ ಸೇವೆಯಿಂದ ಸ್ವಲಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 280 ಸಿ.ಆ.ಸು.ಇ (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 83 ಆಸೇವ 2011, ಬೆ೦ಗಳೂರು, ದಿನಾಂಕ: 03ನೇ ಫೆಬ್ರವರಿ, 2012. 


ಅಧಿಸೂಚನೆ ಸಂಖ್ಯೆ: DPAR 2 SKG 2000 ದಿನಾಂಕ: 4-3-2006 ಹಾಗೂ ಸಂಖ್ಯೆ: DPAR 2 SKG 2009 ದಿನಾಂಕ: 3-12-2009 
ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌.ಸಮೂಹ-ಎ (ಹಿರಿಯ ಶ್ರೇಣೆ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ.ಡಿ. ಬಸವರಾಜು, ಕೆ.ಎ.ಎಸ್‌. 
ಸಮೂಹ-ಎ (ಹಿರಿಯ ಶ್ರೇಣಿ) ಅಧಿಕಾರಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ 
ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ರೂ.24450-31800 ರ ವೇತನ ಶ್ರೇಣಿಯ ಕೆ.ಎ.ಎಸ್‌.(ಆಯ್ಕೆ ಶ್ರೇಣೆ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, 
ಅವರನ್ನು ಮುಂದಿನ ಆದೇಶದವರೆಗೆ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ನಿಯಮಿತ, 
ಬೆಂಗಳೂರು, ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 281 ಸಿ.ಆ.ಸು.ಇ (ಸೇವೆಗಳು-2). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೩೭ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 22 ಎಸ್‌ಎಫ್‌ಪಿ 2012, ಬೆಂಗಳೂರು, ದಿನಾಂಕ: 08ನೇ ಫೆಬ್ರವರಿ, 2012. 


ಶ್ರೀ ರಾಜ್‌ ಕಿಶೋರ್‌ ಸಿಂಗ್‌, ಐ.ಎಫ್‌.ಎಸ್‌ (ಕೆಎನ್‌-86), ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಕಾರ್ಯಕಾರಿ ನಿರ್ದೇಶಕರು, ಜಂಗಲ್‌ 
ಲಾಡ್ಜಸ್‌ ಅಂಡ್‌ ರೆಸಾರ್ಟ್ಸ್‌, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮುಖ್ಯ ಯೋಜನಾ 
ಅಧಿಕಾರಿ, ಕರ್ನಾಟಕ ಅಮೃತ ಭೂಮಿ ಸಾವಯವ ಕೃಷಿ ಯೋಜನಾ ಅನುಷ್ಠಾನ ಘಟಕ ಹುದ್ದೆಯ ಸಮವರ್ತಿ ಪ್ರಭಾರದಲ್ಲಿರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಶ್ರೀನಿವಾಸಮೂರ್ತಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 282 ಸಿ.ಆ.ಸು.ಇ (ಸೇವೆಗಳು-4). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 641 ಸಅಸೇ 2011, ಬೆ೦ಗಳೂರು, ದಿನಾಂಕ: 07ನೇ ಫೆಬ್ರವರಿ, 2012. 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 382 ಸಅಸೇ 2011, ದಿನಾಂಕ: 11-11-2011 ರಲ್ಲಿ ಶ್ರೀ ಪಿ. ಶ್ರೀನಿವಾಸ್‌, ಆಪ್ತ ಕಾರ್ಯದರ್ಶಿ ಗ್ರೇಡ್‌-2, 
ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ ಇವರಿಗೆ ಆಪ್ತ ಕಾರ್ಯದರ್ಶಿ ಗ್ರೇಡ್‌-1 ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ ನೇಮಿಸಿದ್ದ ಆದೇಶವನ್ನು ಮಾರ್ಪಡಿಸಿ ಮೂಲಸೌಲಭ್ಯ ಅಭಿವೃದ್ಧಿ 
ಇಲಾಖೆಯ 
ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿಯೇ ಆಪ್ತ ಕಾರ್ಯದರ್ಶಿ ಗ್ರೇಡ್‌-1 ಹುದ್ದೆಗೆ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಅಧಿಸೂಚನೆ ಸಂಖ್ಯೆ: : ಸಿಆಸುಇ 400 ಸಅಸೇ 2011, ದಿನಾಂಕ: 24-10-2011 ರಲ್ಲಿ ಶ್ರೀ ಎಸ್‌.ಕೆ. ಉದಯಕುಮಾರ್‌, ಪತ್ರಾಂಕಿತ 
ಆಪ್ತ ಸಹಾಯಕ, ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಆರ್ಥಿಕ ಇಲಾಖೆ (ಆ ಮತ್ತು ಸಾ) ಇವರಿಗೆ ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಅರಣ್ಯ ಇಲಾಖೆಯ (ಅರಣ್ಯ) ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿರುವ ಹುದ್ದೆಗೆ ನೇಮಿಸಿದ್ದ ಆದೇಶವನ್ನು ಮಾರ್ಪಡಿಸಿ 
ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ಹುದ್ದೆಗೆ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆರ್ಥಿಕ ಇಲಾಖೆಯ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಿಸಲಾಗಿದೆ. 

ಭಾಗ-1 

ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀ ವಿ.ಸೀತಾರಾಮ್‌, ಆಪ್ತ ಕಾರ್ಯದರ್ಶಿ ಗ್ರೇಡ್‌-1 ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಆಪ್ತ ಕಾರ್ಯದರ್ಶಿ ಗ್ರೇಡ್‌-1, ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಪ್ರವಾಸೋದ್ಯಮ ಇಲಾಖೆ ಇಲ್ಲಿಗೆ 
ನೇಮಿಸಲಾಗಿದೆ. 

ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ ಬಿ.ಎಸ್‌. ಸತ್ಯವತಿ, ಆಪ್ತ ಕಾರ್ಯದರ್ಶಿ ಗ್ರೇಡ್‌-2 ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಹಕಾರ ಇಲಾಖೆ ಇಲ್ಲಿಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 283 ಸಿ.ಆ.ಸು.ಇಲಾಖೆ (ಸೇವೆಗಳು-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್‌ 51 ಹೆಚ್‌ಇಟಿ 2011, ಬೆಂಗಳೂರು, ದಿನಾಂಕ: 07ನೇ ಫೆಬ್ರವರಿ, 2012. 


ಶ್ರೀ ಎಂ.ಎನ್‌. ಗೌಡ, ನಿವೃತ್ತ ಉಪ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಇಲಾಖೆ. ಭಾರತ ಸರ್ಕಾರ ಇವರನ್ನು ತಕ್ಷಣದಿ೦ದ ಜಾರಿಗೆ 
ಬರುವಂತೆ ನವದೆಹಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರ ಕಚೇರಿಯಲ್ಲಿ ಉಪ ನಿವಾಸಿ ಆಯುಕ್ತರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ 


೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





(ಸಾಮಾನ್ಯ ನೇಮಕಾತಿ) ನಿಯಮ 1977ರ ನಿಯಮ 15(1)(ಎ)ರನ್ವಯ ಗುತ್ತಿಗೆ ಆಧಾರದ ಮೇಲೆ ಎರಡು ವರ್ಷದ ಅವಧಿಗೆ ನೇಮಕಾತಿ 
ಮಾಡಲಾಗಿದೆ. 
ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದರಾಜು, 
e 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


ಪಿ.ಆರ್‌. 284 (ರಾಜ್ಯ ಶಿಷ್ಠಾಚಾರ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 30 ಎಸ್‌ಐಎಸ್‌ 2012, ಬೆಂಗಳೂರು, ದಿನಾಂಕ: 08ನೇ ಫೆಬ್ರವರಿ, 2012. 

ಡಾ॥ ಅಜಯ್‌ ನಾಗಭೂಷಣ ಎಮ್‌.ಎನ್‌., ಐ.ಎ.ಎಸ್‌., ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾವಿ ಇವರಿಗೆ 
ಆಭಾಸೇ (ರಜೆ) ನಿಯಮಗಳ ನಿಯಮ 18(ಬಿ)(1) ರನ್ವಯ ದಿನಾಂಕ:17-02-2012 ರಿಂದ 02-03-2012ರವರೆವಿಗೆ (ಉದಿಸೇ) ಒಟ್ಟು 15 ದಿನಗಳ 
ಪಿತೃತ್ವ (೧೬19/೧/0/ (68/9) ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಡಾ॥ ಅಜಯ್‌ ನಾಗಭೂಷಣ ಎಮ್‌.ಎನ್‌.. ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿ, ಬೆಳಗಾವಿ ಜಿಲ್ಲೆ, ಬೆಳಗಾವಿ ಇವರನ್ನು 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಳಗಾವಿ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಡಾ॥ ಅಜಯ್‌ ನಾಗಭೂಷಣ ಎಮ್‌.ಎನ್‌., ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಜಿಲ್ಲಾ ಪಂಚಾಯತ್‌, ಬೆಳಗಾವಿ, ಈ ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಹೆಚ್‌.ನಾರಾಯಣಸ್ವಾಮಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 285 ಸಿ.ಆ.ಸು.ಇಲಾಖೆ (ಸೇವೆಗಳು-1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 219 ಆಸೇವ 2011(1), ಬೆ೦ಗಳೂರು, ದಿನಾಂಕ: 13ನೇ ಫೆಬ್ರವರಿ, 2012. 

ಅಧಿಸೂಚನೆ ಸಂಖ್ಯೆ: DPAR 2 SKG 2000 ದಿನಾಂಕ: 4-3-2006 ಹಾಗೂ ಸಂಖ್ಯೆ DPAR 2 SKG 2009 ದಿನಾಂಕ: 03-12-2009 
ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್‌. 
ಸಮೂಹ-ಎ (ಹಿರಿಯ ಶ್ರೇಣಿ) ಅಧಿಕಾರಿಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ರೂ.24450-31800 ರ ವೇತನ ಶ್ರೇಣಿಯ ಕೆ.ಎ.ಎಸ್‌. (ಆಯ್ಕೆ 
ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 





ಕ್ರಸ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 

1 ಸೈಯದ್‌ ಎಜಾಜ್‌ ಅಹಮದ್‌, 

ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ವಿಶೇಷಾಧಿಕಾರಿ, 


ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 





ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ವಿಶೇಷಾಧಿಕಾರಿ, 


ಬೆಂಗಳೂರು 


ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





ಮಲ್ಲೇಶಯ್ಯ, 
ವಿಶೇಷ ಜಿಲ್ಲಾಧಿಕಾರಿ, (LAQ & Coordination/Liasion) 
ರೈಲ್ವೆ ಇಲಾಖೆ, ಬೆಂಗಳೂರು. 


ವಿಶೇಷ ಜಿಲ್ಲಾಧಿಕಾರಿ, (LAQ & Coordination/Liasion) 


ರೈಲ್ವೆ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 











ಪಿ.ಸಿ. ಜಯಣ್ಣ, 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿ, ಮಂಡ್ಯ ಜಿಲ್ಲೆ. 





ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿ, ಮಂಡ್ಯ ಜಿಲ್ಲೆ. ಹುದ್ದೆಯನ್ನು 
ಉನ್ನತೀಕರಿಸಿ ಅಲ್ಲಿಯೇ ಮುಂದುವರಿಸಿದೆ. 








ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಮಾರ್ಚ್‌ ೧, ೨೦೧೨ 


೨೩೯ 








(೮೬ 


4 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 


ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 





ಮುಜೀಬುಲ್ಲಾ ಜಫಾರಿ, 


ಉಪ ಆಯುಕ್ತರು (ಎಸ್ಟೇಟ್‌), ಬಿ.ಬಿ.ಎಂ.ಪಿ. 
ಬೆಂಗಳೂರು. 


ಉಪ ಆಯುಕ್ತರು (ಎಸ್ಟೇಟ್‌), ಹುದ್ದೆಯನ್ನು ಜಂಟಿ 
ಆಯುಕ್ತರು (ಎಸ್ಟೇಟ್‌), ಹುದ್ದೆಗೆ ಉನ್ನತೀಕರಿಸಿ, 
ಬಿ.ಬಿ.ಎಂ.ಪಿ. ಬೆಂಗಳೂರು. ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 





ಸಿ: ಮೊಹಮ್ಮದ್‌ ಖಲೀಮುಲ್ಹಾ, 


ವಿಶೇಷ ಜಿಲ್ಲಾಧಿಕಾರಿ, ಬೆ೦ಗಳೂರು (ಪೂರ್ವ), 
ಬೆ೦ಗಳೂರು ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು. 


ವಿಶೇಷ ಜಿಲ್ಲಾಧಿಕಾರಿ, ಬೆ೦ಗಳೂರು (ಪೂರ್ವ), 
ಬೆ೦ಗಳೂರು ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು. 


ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





ಜಿ.ಹೆಚ್‌. ಪುಟ್ಟಹಲಗಯ್ಯ, 


ಉಪ ಆಯುಕ್ತರು ಬ್ಯಾಟರಾಯನಪುರ ವಲಯ, 
ಬಿ.ಬಿ.ಎಂ.ಪಿ. ಬೆಂಗಳೂರು. 


ಉಪ ಆಯುಕ್ತರ ಹುದ್ದೆಯನ್ನು ಜಂಟಿ ಆಯುಕ್ತರ 
ಹುದ್ದೆಗೆ ಉನ್ನತೀಕರಿಸಿ ಬ್ಯಾಟರಾಯನಪುರ ವಲಯ, 
ಬಿ.ಬಿ.ಎಂ.ಪಿ. ಬೆಂಗಳೂರು. ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 





ಚಿಕ್ಕಮುನಿಯಪ್ಪ, 
ಉಪ ಆಯುಕ್ತರು (ಭೂಸ್ವಾಧೀನ) ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ, ಬೆಂಗಳೂರು. 


ಉಪ ಆಯುಕ್ತರು (ಭೂಸ್ವಾಧೀನ) ಹುದ್ದೆಯನ್ನು ಜಂಟಿ 
ಆಯುಕ್ತರು (ಭೂಸ್ವಾಧೀನ) ಹುದ್ದೆಗೆ ಉನ್ನತೀಕರಿಸಿ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು. ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





ಕೆ.ಸಿ. ಶ್ರೀರಾಮಯ್ಯ, 


ಜಂಟಿ ಆಯುಕ್ತರು, ಪ್ರವಾಸೋದ್ಯಮ ಇಲಾಖೆ, 
ಬೆಂಗಳೂರು. 


ಜಂಟಿ ಆಯುಕ್ತರ ಹುದ್ದೆಯನ್ನು ಅಪರ ಆಯುಕ್ತರ 
ಹುದ್ದೆಗೆ ಉನ್ನತೀಕರಿಸಿ ಪ್ರವಾಸೋದ್ಯಮ ಇಲಾಖೆ, 
ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





ಜಿ. ಸಿದಪ್ಪ 


ಬ" 
ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ಜಲಸಂವರ್ಧನಾ 
ಯೋಜನಾ ಸಂಘ, ಶಿವಮೊಗ್ಗ. 


ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, 
ಜಲಸಂವರ್ಧನಾ ಯೋಜನಾ ಸಂಘ, ಶಿವಮೊಗ್ಗ 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





10 


ಎಸ್‌.ಎಂ.ಸೊನ್ನದ್‌, 


ಸರ್ಕಾರದ ಉಪ ಕಾರ್ಯದರ್ಶಿ, ನಗರಾಭಿವೃದ್ಧಿ 
ಇಲಾಖೆ, ಬೆ೦ಗಳೂರು 


ಸರ್ಕಾರದ ಉಪಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ಹುದ್ದೆಯನ್ನು ಸರ್ಕಾರದ ಜ೦ಟಿ ಕಾರ್ಯದರ್ಶಿ ಹುದ್ದೆಗೆ 
ಉನ್ನತೀಕರಿಸಿ ನಗರಾಭಿವೃದ್ಧಿ ಇಲಾಖೆ, ಬೆ೦ಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





1] 


ಎಸ್‌.ಬಿ.ಬೊಮ್ಮನಹಳ್ಳಿ, 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ನೀರಾವರಿ ಸಚಿವರ 
ಆಪ್ತ ಕಾರ್ಯದರ್ಶಿ, ಬೆ೦ಗಳೂರು. 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ನೀರಾವರಿ ಸಚಿವರ 
ಆಪ್ತ ಕಾರ್ಯದರ್ಶಿ, ಬೆ೦ಗಳೂರು. ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 





12 


ಡಿ.ಎಂ. ಶಿವಕುಮಾರ್‌, 


ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ 
ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಬೆಂಗಳೂರು. 


ಜನರಲ್‌ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ 
ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಬೆ೦ಗಳೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





13 


ಅಆಹತೇಶಾಮುಲ್‌ಹಕ್‌, 


ಮುಖ್ಯ ಆಡಳಿತಾಧಿಕಾರಿ, ನೆಪ್ರೋಯೂರೋಲಜಿ 
ನಿರ್ದೇಶನಾಲಯ, ಬೆ೦ಗಳೂರು. 


ಮುಖ್ಯ ಆಡಳಿತಾಧಿಕಾರಿ, ನೆಪ್ರೋಯೂರೋಲಜಿ 
ನಿರ್ದೇಶನಾಲಯ, ಬೆ೦ಗಳೂರು. ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 





14 


ಬಿ.ಸಿದ್ಧಯ್ಯ, 
ಕಾರ್ಯದರ್ಶಿ, ಕರ್ನಾಟಕ ನಗರ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ, ಬೆ೦ಗಳೂರು. 


ಕಾರ್ಯದರ್ಶಿ, ಕರ್ನಾಟಕ ನಗರ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿ, ಬೆ೦ಗಳೂರು. 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 





15 








ಸಿ.ಎಂ. ನೂರ್‌ಮನ್ನೂರ್‌, 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಧಾರವಾಡ. 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಧಾರವಾಡ ಹುದ್ದೆಯನ್ನು 
ಉನ್ನತೀಕರಿಸಿ ಅಲ್ಲಿಯೇ ಮುಂದುವರಿಸಿದೆ. 











೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 























p) 
ಕ್ರಸ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 
ಶ್ರೀ/ಶ್ರೀಮತಿ 
16 
ಎ.ಚಂದ್ರಶೇಖರಪ್ಪ ಉಪ ಆಯುಕ್ತರು, ಹುದ್ದೆಯನ್ನು ಜ೦ಟಿ ಆಯುಕ್ತರ 
ಮ ಗು ಸುತ ಹತು ಹುದ್ದೆಗೆ ಉನ್ನತೀಕರಿಸಿ ಮಹದೇವಪುರ ವಲಯ, 
ಉಪ ಆ €ವಪುರ ವಲಯ, 
ಹ. 1 ಬಿ.ಬಿ.ಎಂ.ಪಿ. ಬೆಂಗಳೂರು. ಹುದ್ದೆಯಲ್ಲಿಯೇ 
ಬಿ.ಬಿ.ಎಂ.ಪಿ., ಬೆಂಗಳೂರು. NRE 
17 | ಬಿ.ಎಸ್‌. ಪುರುಷೋತ್ತಮ, ಉಪ ಕಾರ್ಯದರ್ಶಿ, ಬಯಲುಸೀಮೆ ಪ್ರದೇಶಾಭಿವೃದ್ಧಿ 
ಉಪ ಕಾರ್ಯದರ್ಶಿ, ಬಯಲುಸೀಮೆ ಪ್ರದೇಶಾಭಿವೃದ್ಧಿ | ಮಂಡಳಿ, ಚಿತ್ರದುರ್ಗ. ಹುದ್ದೆಯಲ್ಲಿಯೇ 
ಮಂಡಳಿ, ಚಿತ್ರದುರ್ಗ. ಮುಂದುವರಿಸಿದೆ. 
18 | ಜಿ.ಎನ್‌. ಶಿವಮೂರ್ತಿ, ವ್ಯವಸ್ಥಾಪಕ ನಿರ್ದೇಶಕರು, ಈಶಾನ್ಯ ಕರ್ನಾಟಕ ರಾಜ್ಯ 
ವ್ಯವಸ್ಥಾಪಕ ನಿರ್ದೇಶಕರು, ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ ಹುದ್ದೆಯಲ್ಲಿಯೇ 
ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ ಮುಂದುವರಿಸಿದೆ. 
19 
ಶಿಂಧೆ ಭೀಮಸೇನರಾವ್‌, ಮಾನ್ಯ ಮುಖ್ಯಮಂತ್ರಿಯವರ ಉಪಕಾರ್ಯದರ್ಶಿ 
SE ಹುದ್ದೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಜಂಟಿ 
೦ ಉಪ ಕಾರ್ಯದರ್ಶಿ, 
ಸ ತಿ A ಕ್ತ KR ತ್ರಿ ಕಾರ್ಯದರ್ಶಿ ಎಂದು ಉನ್ನತೀಕರಿಸಿ ಅದೇ ಹುದ್ದೆಯಲ್ಲಿ 
ಧಾ , ಬೆಂಗಳೂರು. 
Wak ಮುಂದುವರಿಸಿದೆ. 
20 ಬಿ.ಪಿ.ಅಡ್ಡೂರ್‌, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
Ee NES ತ್ತ ದಂಡಾಧಿಕಾರಿಗಳು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಅ ಲ್ಲಾಧಿಕಾರಿಗಳು ಹಾಗೂ ಅ ಲ್ತಾ ಆ 9 
ಪ SRG ಜಂ ಹುದ್ದೆಯನ್ನು ಉನ್ನತೀಕರಿಸಿ ಅಲ್ಲಿಯೇ 
೦ಡಾಧಿಕಾರಿಗಳು, ; ್ಥ 
| ಆ ಮುಂದುವರಿಸಿದೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ವಡಗಾವೆ ಬಸವರಾಜ, 
ಪಿ.ಆರ್‌. 286 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಸೇವೆಗಳು-2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯ: ಸಿಆಸುಇ 14 ಎಸ್‌ಎಫ್‌ಎಸ್‌ 2012, ಬೆ೦ಗಳೂರು, ದಿನಾಂಕ: 01ನೇ ಫೆಬ್ರವರಿ, 2012. 
ಶ್ರೀ ಸಿ.ಡಿ. ದ್ಯಾವಯ್ಯ, ಐ.ಎಫ್‌.ಎಸ್‌. (ಕೆ.ಎನ್‌-82), ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಬೆ೦ಗಳೂರು ಇವರನ್ನು ನಿರ್ದೇಶಕರು, (ಮಾನವ ಸಂಪನ್ಮೂಲ), ಕರ್ನಾಟಕ ಇಂಧನ ನಿಗಮ 
ನಿಯಮಿತ, ಬೆ೦ಗಳೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಶ್ರೀನಿವಾಸಮೂರ್ತಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇಲಾಖೆ (ಸೇವೆಗಳು-4). 


ಪಿ.ಆರ್‌. 287 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 10 ಸೇಉನ್ಯಾ 2012, ಬೆಂಗಳೂರು, ದಿನಾಂಕ: 02ನೇ ಫೆಬ್ರವರಿ, 2012. 


ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ(11/2012 ದಿನಾಂಕ: 28-01-2012 ರಲ್ಲಿ ವರ್ಗಾವಣೆ ಮಾಡಿ 
ಆದೇಶಿಸಿರುವಂತೆ ಈ ಕೆಳಕಂಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೪೧ 








ಕ್ರಮ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ ಸ್ಥಳ ನಿಯುಕ್ತಗೊಳಿಸಲಾದ ನ್ಯಾಯಾಲಯ ಮತ್ತು 
ಸಂಖ್ಯೆ ಕಾರ್ಯ ನಿರ್ವಹಿಸುತ್ತಿರುವ ನ್ಯಾಯಾಲಯ ಪದನಾಮ 





1 ಶ್ರೀಮತಿ ವಿದ್ಯಾವತಿ ಎಸ್‌.ಅಕ್ಕಿ, 
1ನೇ ಅಪರ ಪ್ರಧಾನ ನ್ಯಾಯಾಧೀಶರು, 


ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು 
(ಶ್ರೀ ವಿ.ಜಿ.ಬೋಪಯ್ಯ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


ಜಿಲ್ಲಾ ನ್ಯಾಯಾಧೀಶರು, (೦೦೦), ಸರ್ಕಾರದ 
ಅಪರ ಕಾರ್ಯದರ್ಶಿ, ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆ, ವಿಧಾನಸೌಧ, 
ಬೆಂಗಳೂರು. 





॥ ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶೀ ಚನ್ನಬಸಪ್ಪ ಮರಗೂರ್‌ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


॥। ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶೀ ಶಿವಣ್ಣ ರವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ) 


V ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶ್ರೀ ವೈ.ಎನ್‌. ಕರಗುದರಿ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


Vನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶೀ ಹೆಚ್‌.ವೈ. ವಸಂತ ಕುಮಾರ್‌ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 
VIನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆಂಗಳೂರು 
(ಶ್ರೀ ಆರ್‌.ಬಿ. ಗರಸಂಗಿ ರವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ) 


£ ಶ್ರೀ ವಿ.ಜಿ. ಬೋಪಯ್ಯ, 


|ನೇ ಅಪರ ಪ್ರಧಾನ ನ್ಯಾಯಾಧೀಶರು, ಕೌಟುಂಬಿಕ 
ನ್ಯಾಯಾಲಯ, ಬೆಂಗಳೂರು. 





| ಶ್ರೀಮತಿ ಪ್ರಭಾವತಿ ಎಂ. ಹಿರೇಮಠ, 


XXXVI ನೇ ಅಪರ ಸಿಟಿ ಸಿವಿಲ್‌ ಮತ್ತು ಸೆಷನ್ಸ್‌ 
ನ್ಯಾಯಾಧೀಶರು, ಬೆ೦ಗಳೂರು. 





4 | ಶ್ರೀ ಚನ್ನಬಸಪ್ಪ ಮರಗೂರ್‌, 


॥ ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು 





ಜಿ ಶ್ರೀಮತಿ ಮಂಜುಳ, 


॥!ನೇ ಅಪರ ಸಿಟಿ ಸಿವಿಲ್‌ ಮತ್ತು ಸೆಷನ್ಸ್‌ 
ನ್ಯಾಯಾಧೀಶರು, ಬೆಂಗಳೂರು 





6 ಶ್ರೀ ಶಿವಣ್ಣ, 

ಮ ಣ 
॥। ನೇ ಅಪರ ಪ್ರಧಾನ ನ್ಯಾಯಾಧೀಶರು, 
ಕೌಟುಂಬಿಕ ನ್ಯಾಯಾಲಯ, ಬೆ೦ಗಳೂರು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇಲಾಖೆ (ಸೇವೆಗಳು-3). 


ಪಿ.ಆರ್‌. 288 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 538 ಸಅಸೇ 2011, ಬೆ೦ಗಳೂರು, ದಿನಾಂಕ: 30ನೇ ಜನವರಿ, 2012. 


ಶ್ರೀ ಜೆ.ಎಂ.ತಿಪ್ಪೇಸ್ವಾಮಿ, ನಿವೃತ್ತ ಸಹಾಯಕ ಪ್ರಾಧ್ಯಾಪಕರು, ಜೆ.ಎಸ್‌.ಎಸ್‌.ಕಾಲೇಜು, ಮೈಸೂರು ಇವರನ್ನು ಮಾನ್ಯ ಮೀನುಗಾರಿಕೆ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ಸಚಿವರ ಆಪ್ತ ಶಾಖೆಯಲ್ಲಿ ಖಾಲಿ ಇರುವ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಎದುರಾಗಿ ವಿಶೇಷ ಕರ್ತವ್ಯಾಧಿಕಾರಿಯನ್ನಾಗಿ ಗುತ್ತಿಗೆ 
ಆಧಾರದ ಮೇಲೆ ದಿನಾಂಕ: 11-08-2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ 
ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 
ಶ್ರೀ ಜೆ.ಎಂ.ತಿಪ್ಪೇಸ್ವಾಮಿ ಇವರ ಗುತ್ತಿಗೆ ಆಧಾರದ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ ಷರತ್ತು ಮತ್ತು ನಿಬಂಧನೆಗಳ ಕುರಿತು ಪ್ರತ್ಯೇಕ 
ಆದೇಶ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 289 ಸಿ.ಆ.ಸು.ಇಲಾಖೆ (ಸೇವೆಗಳು-3). 


೨೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ 


ಭಾಗ-೨ 





ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 132 ಸಮನ್ಹಯ 2011, ಬೆಂಗಳೂರು, ದಿನಾಂಕ 3ನೇ ಫೆಬ್ರವರಿ 2012 


ಮಾಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ ನಿಗಮಗಳ ಆಡಳಿತ ಮಂಡಳಿಯ ನಿರ್ದೇಶಕರ ನೇಮಕಾತಿಯಲ್ಲಿ ಬದಲಾವಣೆ 





ಹಾಲಿ ನಿರ್ದೇಶಕರಾಗಿರುವ 


ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 

















ನಿಯಮಿತ, ಬೆಂಗಳೂರು 





ನಿಯಮಿತ, ಬೆಂಗಳೂರು 





ಕ್ರಮ ನಿಗಮ/ಕಂಪನಿಯ 
ಸಂಖ್ಯೆ ಕಂಪನಿಯ ಹೆಸರು ಅಧಿಕಾರಿ ಮಾಡಲಾದ ಅಧಿಕಾರಿ ಜ್‌ ಸಂಖ್ಯೆ 
ಹೆಸರು/ಪದನಾಮ ಹೆಸರು/ಪದನಾಮ 

1 ಕರ್ನಾಟಕ ವಿದ್ಯುತ್‌ ನಿಗಮ | 1. ಶ್ರೀಮತಿ ಶಮೀಮ್‌ ಬಾನು, |1| ಶ್ರೀ ಡಿ.ಎನ್‌. ನರಸಿಂಹ | ಮೆಮೊರ್ಯಾಂಡಂ ಆಫ್‌ 
ನಿಯಮಿತ, ಬೆ೦ಗಳೂರು ಭಾ.ಆ.ಸೇ. ಸರ್ಕಾರದ ಅಪರ | ರಾಜು, ಭಾ.ಆ.ಸೇ. ಸರ್ಕಾರದ | ಅಸೋಸಿಯೇಷನ್‌ ಮತ್ತು 

ಮುಖ್ಯ ಕಾರ್ಯದರ್ಶಿ, | ಪ್ರಧಾನ ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 

ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
22 (1) 

2. ಶ್ರೀ ಎನ್‌.ಸಿ. ಮುನಿಯಪ್ಪ, | 2. ಶ್ರೀ ಕೆ. ಶಿವರಾಂ, ಭಾ.ಆ.ಸೇ. | ಮೆಮೊರ್ಯಾಂಡಂ ಆಫ್‌ 

ಭಾ.ಆ.ಸೇ. ಸರ್ಕಾರದ ಪ್ರಧಾನ | ಸರ್ಕಾರದ ಪ್ರಧಾನ | ಅಸೋಸಿಯೇಷನ್‌ ಮತ್ತು 

ಕಾರ್ಯದರ್ಶಿ, ಸಾರ್ವಜನಿಕ | ಕಾರ್ಯದರ್ಶಿ, ಸಾರ್ವಜನಿಕ | ಆರ್ಟಿಕಲ್ಸ್‌ ಆಫ್‌ 

ಉದ್ದಿಮೆಗಳ ಇಲಾಖೆ. ಉದ್ದಿಮೆಗಳ ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
22 (1) 

2 ಕರ್ನಾಟಕ ವಿದ್ಯುತ್‌ ಪ್ರಸರಣ | 1. ಶ್ರೀಮತಿ ಶಮೀಮ್‌ ಬಾನು, |1 ಶ್ರೀ ಡಿ.ಎನ್‌. ನರಸಿಂಹ | ಮೆಮೊರ್ಯಾಂಡಂ ಆಫ್‌ 
ನಿಗಮ ನಿಯಮಿತ, | ಭಾ.ಆ.ಸೇ. ಸರ್ಕಾರದ ಅಪರ | ರಾಜು, ಭಾ.ಆ.ಸೇ. ಸರ್ಕಾರದ | ಅಸೋಸಿಯೇಷನ್‌ ಮತ್ತು 
ಬೆಂಗಳೂರು ಮುಖ್ಯ ಕಾರ್ಯದರ್ಶಿ, | ಪ್ರಧಾನ ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 

ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
30 (1) (ಎ) 
2. ಶ್ರೀ ಎನ್‌.ಸಿ. ಮುನಿಯಪ್ಪ, | 2. ಶ್ರೀ ಕೆ. ಶಿವರಾಂ, ಭಾ.ಆ.ಸೇ. | ಮೆಮೊರ್ಯಾಂಡಂ ಆಫ್‌ 
ಭಾ.ಆ.ಸೇ. ಸರ್ಕಾರದ ಪ್ರಧಾನ | ಸರ್ಕಾರದ ಪ್ರಧಾನ | ಅಸೋಸಿಯೇಷನ್‌ ಮತ್ತು 
ಕಾರ್ಯದರ್ಶಿ, ಸಾರ್ವಜನಿಕ | ಕಾರ್ಯದರ್ಶಿ, ಸಾರ್ವಜನಿಕ | ಆರ್ಟಿಕಲ್ಸ್‌ ಆಫ್‌ 
ಉದ್ದಿಮೆಗಳ ಇಲಾಖೆ. ಉದ್ದಿಮೆಗಳ ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
30 (1) (ಎ) 
3. ಶ್ರೀ ಪ್ರತಾಪ್‌ ಕುಮಾರ್‌, ||. ಶ್ರೀ ಎಸ್‌. ಸುಮಂತ್‌, | ಮೆಮೊರ್ಕಾಂಡಂ ಆಫ್‌ 
ನಿರ್ದೇಶಕರು, (ಪ್ರಸರಣ) | ನಿರ್ದೇಶಕರು, (ಪ್ರಸರಣ) | ಅಸೋಸಿಯೇಷನ್‌ ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ | ಕರ್ನಾಟಕ ವಿದುತ್‌ ಪ್ರಸರಣ | ಆರ್ಟಿಕಲ್ಸ್‌ ಆಫ್‌ 
ನಿಗಮ ನಿಯಮಿತ, | ನಿಗಮ ನಿಯಮಿತ, ಬೆಂಗಳೂರು | ಅಸೋಸಿಯೇಷನ್‌ ಆರ್ಟಿಕಲ್‌ 
ಬೆಂಗಳೂರು 30 (1) (ಎ) ಮತ್ತು (ಬಿ) 
(ದಿನಾಂಕ 18-1-2001ರ 
ಸಂಖ್ಯೆ ಇಎನ್‌ 17 ಸಮನ್ವಯ 
2012ರ ಅಧಿಸೂಚನೆಯನ್ನು 
ಮಾರ್ಪಡಿಸುತ್ತಾ) 
4 ಶ್ರೀ ವಿ. ಯಶವಂತ್‌, | 2. ಶ್ರೀ ಮುದ್ದುಮೋಹನ್‌, | ಮೆಮೊರ್ಯಾಂಡಂ ಆಫ್‌ 
ಕೆ.ಎ.ಎಸ್‌., ನಿರ್ದೇಶಕರು, | ಕೆ.ಎ.ಎಸ್‌. ನಿರ್ದೇಶಕರು, | ಅಸೋಸಿಯೇಷನ್‌ ಮತ್ತು 
(ಆಡಳಿತ ಮತ್ತು ಮಾನವ | (ಆಡಳಿತ ಮತ್ತು ಮಾನವ | ಆರ್ಟಿಕಲ್ಸ್‌ ಆಫ್‌ 
ಸಂಪನ್ಮೂಲ) ಕರ್ನಾಟಕ | ಸಂಪನ್ಮೂಲ) ಕರ್ನಾಟಕ | ಅಸೋಸಿಯೇಷನ್‌ ಆರ್ಟಿಕಲ್‌ 
ವಿದ್ಯುತ್‌ ಪ್ರಸರಣ ನಿಗಮ | ವಿದುತ್‌ ಪ್ರಸರಣ ನಿಗಮ [30 (1) (ಎ) ಮತ್ತು (ಬಿ) 
































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೪೩ 
ಹಾಲಿ ನಿರ್ದೇಶಕರಾಗಿರುವ ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 

ಕ್ರಮ ಸ ನಿಗಮ/ಕಂಪನಿಯ 

ಸಂಖ್ಯೆ ಕಂಪನಿಯ ಹೆಸರು ಅಧಿಕಾರಿ ಮಾಡಲಾದ ಅಧಿಕಾರಿ ಟ್‌ ಸಂಖ್ಯೆ 
ಹೆಸರು/ಪದನಾಮ ಹೆಸರು/ಪದನಾಮ 

3 ಬೆಂಗಳೂರು ವಿದ್ಯುತ್‌ | ಶ್ರೀಮತಿ ಶಮೀಮ್‌ ಬಾನು, | ಶ್ರೀ ಡಿ.ಎನ್‌. ನರಸಿಂಹ ರಾಜು, | ಮೆಮೊರ್ಯಾಂಡಂ ಆಫ್‌ 
ಸರಬರಾಜು ಕಂಪನಿ ನಿಗಮ, | ಭಾ.ಆ.ಸೇ. ಸರ್ಕಾರದ ಅಪರ | ಭಾ.ಆ.ಸೇ. ಸರ್ಕಾರದ ಪ್ರಧಾನ | ಅಸೋಸಿಯೇಷನ್‌ ಮತ್ತು 
ಬೆಂಗಳೂರು ಮುಖ್ಯ ಕಾರ್ಯದರ್ಶಿ, | ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 

ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
ನಿರ್ದೇಶಕರು ಹಾಗೂ ಅಧ್ಯಕ್ಷರು | ನಿರ್ದೇಶಕರು ಹಾಗೂ ಅಧ್ಯಕ್ಷರು 74 (ಎ) ಮತ್ತು (ಬಿ) 

4 ಹುಬ್ಬಳ್ಳಿ ವಿದ್ಯುತ್‌ | ಶ್ರೀಮತಿ ಶಮೀಮ್‌ ಬಾನು, | ಶ್ರೀ ಡಿ.ಎನ್‌. ನರಸಿಂಹ ರಾಜು, | ಮೆಮೊರ್ಯಾಂಡಂ ಆಫ್‌ 
ಸರಬರಾಜು ಕಂಪನಿ ನಿಗಮ, | ಭಾ.ಆ.ಸೇ. ಸರ್ಕಾರದ ಅಪರ | ಭಾ.ಆ.ಸೇ. ಸರ್ಕಾರದ ಪ್ರಧಾನ | ಅಸೋಸಿಯೇಷನ್‌ ಮತ್ತು 
ಹುಬ್ಬಳ್ಳಿ ಮುಖ್ಯ ಕಾರ್ಯದರ್ಶಿ, | ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 

ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
ನಿರ್ದೇಶಕರು ಹಾಗೂ ಅಧ್ಯಕ್ಷರು | ನಿರ್ದೇಶಕರು ಹಾಗೂ ಅಧ್ಯಕ್ಷರು 74 (ಎ) ಮತ್ತು (ಬಿ) 

5 ಚಾಮುಂಡೇಶ್ವರಿ ವಿದ್ಯುತ್‌ | ಓ ಶ್ರೀಮತಿ ಶಮೀಮ್‌ ಬಾನು, |1 ಶ್ರೀ ಡಿ.ಎನ್‌. ನರಸಿಂಹ | ಮೆಮೊರ್ಯಾಂಡಂ ಆಫ್‌ 
ಸರಬರಾಜು ನಿಗಮ | ಭಾ.ಆ.ಸೇ. ಸರ್ಕಾರದ ಅಪರ | ರಾಜು, ಭಾ.ಆ.ಸೇ. ಸರ್ಕಾರದ | ಅಸೋಸಿಯೇಷನ್‌ ಮತ್ತು 
ನಿಯಮಿತ, ಮೈಸೂರು ಮುಖ್ಯ ಕಾರ್ಯದರ್ಶಿ, | ಪ್ರಧಾನ ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 

ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 
ನಿರ್ದೇಶಕರು ಹಾಗೂ ಅಧ್ಯಕ್ಷರು | ನಿರ್ದೇಶಕರು ಹಾಗೂ ಅಧ್ಯಕ್ಷರು 72 (ಎ) ಮತ್ತು (ಬಿ) 

2. ಶ್ರೀ ಪ್ರತಾಪ್‌ ಕುಮಾರ್‌, | 2. ಶ್ರೀ ಎಸ್‌. ಸುಮಂತ್‌, | ಮೆಮೊರ್ಕಾಂಡಂ ಆಫ್‌ 
ನಿರ್ದೇಶಕರು, (ಪ್ರಸರಣ) | ನಿರ್ದೇಶಕರು, (ಪ್ರಸರಣ) | ಅಸೋಸಿಯೇಷನ್‌ ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ | ಕರ್ನಾಟಕ ವಿದ್ಯುತ್‌ ಪ್ರಸರಣ | ಆರ್ಟಿಕಲ್ಸ್‌ ಆಫ್‌ 
ನಿಗಮ ನಿಯಮಿತ, | ನಿಗಮ ನಿಯಮಿತ, ಬೆಂಗಳೂರು | ಅಸೋಸಿಯೇಷನ್‌ ಆರ್ಟಿಕಲ್‌ 
ಬೆಂಗಳೂರು 72 (ಎ) 

6 ಗುಲ್ಬರ್ಗ ವಿದ್ಯುತ್‌ |1. ಶ್ರೀ ಪ್ರತಾಪ್‌ ಕುಮಾರ್‌, |1 ಶ್ರೀ ಎಸ್‌. ಸುಮಂತ್‌, | ಮೆಮೊರ್ಯಾಂಡಂ ಆಫ್‌ 
ಸರಬರಾಜು ಕಂಪನಿ | ನಿರ್ದೇಶಕರು, (ಪ್ರಸರಣ) | ನಿರ್ದೇಶಕರು, (ಪ್ರಸರಣ) | ಅಸೋಸಿಯೇಷನ್‌ ಮತ್ತು 
ನಿಯಮಿತ, ಗುಲ್ಬರ್ಗ ಕರ್ನಾಟಕ ವಿದ್ಯುತ್‌ ಪ್ರಸರಣ | ಕರ್ನಾಟಕ ವಿದುತ್‌ ಪ್ರಸರಣ | ಆರ್ಟಿಕಲ್ಸ್‌ ಆಫ್‌ 

ನಿಗಮ ನಿಯಮಿತ, | ನಿಗಮ ನಿಯಮಿತ, ಬೆಂಗಳೂರು | ಅಸೋಸಿಯೇಷನ್‌ ಆರ್ಟಿಕಲ್‌ 
ಬೆಂಗಳೂರು 74 (ಎ) 

2 ಶ್ರೀ ವಿ. ಯಶವಂತ್‌,|2. ಶ್ರೀ ಮುದ್ದುಮೋಹನ್‌, | ಮೆಮೊರ್ಕಾಂಡಂ ಆಫ್‌ 
(ಆಡಳಿತ ಮತ್ತು ಸಂಪನ್ಮೂಲ) | (ಆಡಳಿತ ಮತ್ತು ಸಂಪನ್ಮೂಲ) | ಅಸೋಸಿಯೇಷನ್‌ ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ | ಕರ್ನಾಟಕ ವಿದ್ಯುತ್‌ ಪ್ರಸರಣ | ಆರ್ಟಿಕಲ್ಸ್‌ ಆಫ್‌ 
ನಿಗಮ ನಿಯಮಿತ, | ನಿಗಮ ನಿಯಮಿತ, ಬೆಂಗಳೂರು | ಅಸೋಸಿಯೇಷನ್‌ ಆರ್ಟಿಕಲ್‌ 
ಬೆಂಗಳೂರು 74 (ಎ) 

7 ಕರ್ನಾಟಕ ಶ್ರೀಮತಿ ಶಮೀಮ್‌ ಬಾನು, | ಶ್ರೀ ಡಿ.ಎನ್‌. ನರಸಿಂಹ ರಾಜು, | ಮೆಮೊರ್ಯಾಂಡಂ ಆಫ್‌ 
ನವೀಕರಿಸಬಹುದಾದ ಭಾ.ಆ.ಸೇ. ಸರ್ಕಾರದ ಅಪರ | ಭಾ.ಆ.ಸೇ. ಸರ್ಕಾರದ ಪ್ರಧಾನ | ಅಸೋಸಿಯೇಷನ್‌ ಮತ್ತು 
ಇಂಧನ ಅಭಿವೃದ್ಧಿ ಮುಖ್ಯ ಕಾರ್ಯದರ್ಶಿ, | ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 
ನಿಯಮಿತ, ಬೆಂಗಳೂರು ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 

51 (ಎ) 

8 ಪವರ್‌ ಕಂಪನಿ ಆಫ್‌ | ಶ್ರೀಮತಿ ಶಮೀಮ್‌ ಬಾನು, | ಶ್ರೀ ಡಿ.ಎನ್‌. ನರಸಿಂಹ ರಾಜು, | ಮೆಮೊರ್ಯಾಂಡಂ ಆಫ್‌ 
ಕರ್ನಾಟಕ ಲಿಮಿಟೆಡ್‌, | ಭಾ.ಆ.ಸೇ. ಸರ್ಕಾರದ ಅಪರ | ಭಾ.ಆ.ಸೇ. ಸರ್ಕಾರದ ಪ್ರಧಾನ | ಅಸೋಸಿಯೇಷನ್‌ ಮತ್ತು 
ಬೆಂಗಳೂರು ಮುಖ್ಯ ಕಾರ್ಯದರ್ಶಿ, | ಕಾರ್ಯದರ್ಶಿ, ಇಂಧನ | ಆರ್ಟಿಕಲ್ಸ್‌ ಆಫ್‌ 

ಇಂಧನ ಇಲಾಖೆ. ಇಲಾಖೆ. ಅಸೋಸಿಯೇಷನ್‌ ಆರ್ಟಿಕಲ್‌ 

















93 (ಎ) 








೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





ದಿನಾಂಕ 29-10-2011ರ ಅಧಿಸೂಚನೆ ಸಂಖ್ಯೆ ಇಎನ್‌ 132 ಸಮನ್ವಯ 2011 ರಲ್ಲಿ ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, 
ಹುಬ್ಬಳ್ಳಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿರುವ ಮುಖ್ಯ ಅಭಿಯಂತರರು (ವಿದ್ಯುತ್‌) ಪ್ರಸರಣಾ ವಲಯ, ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತ, ಬಾಗಲಕೋಟೆ ಅವರ ಹೆಸರನ್ನು ಶ್ರೀ ಎಸ್‌. ಸಿದ್ದರಾಜು ಎಂಬುದರ ಬದಲಾಗಿ ಶ್ರೀ ಕೆ. ಸಿದ್ದರಾಜು ಎಂದು ತಿದ್ದುಪಡಿ 
ಮಾಡಿಕೊ೦ಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್‌ ಬಿ. ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.290 ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 135 ಸೇಇಮು 2011, ಬೆಂಗಳೂರು, ದಿನಾಂಕ 1ನೇ ಫೆಬ್ರವರಿ 2012 


ಶ್ರೀ ಎಸ್‌.ಎಂ. ಶಾಂತರಾಜು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 135 ಸೇಇಮು 2011, 
ದಿನಾಂಕ 30-08-2011 ರಲ್ಲಿ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹುದ್ದೆಗೆ ದಿನಾಂಕ 22-09-2009 ರಿಂದ ಜಾರಿಗೆ ಬರುವಂತೆ 
ಪೂರ್ವಾನ್ವಯವಾಗಿ ಬಡ್ತಿ ನೀಡಿ, ಸದರಿ ಅಧಿಕಾರಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಯೋಜನೆ ಮೇಲೆ ಮುಂದುವರಿಸಿದೆ. ಈ ಬಡ್ತಿ 
ಪ್ರಕರಣವನ್ನು ಪುನರ್‌ ಪರಿಶೀಲಿಸಿ ದಿನಾಂಕ 29-08-2011 ರವರೆಗೆ ಶ್ರೀ ಎಸ್‌.ಎಂ. ಶಾಂತರಾಜು, ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆಂದು ಪರಿಗಣಿಸಿ ಇವರಿಗೆ ತಮಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀಮತಿ ಕುಮುದಿನಿ ಭೈರಣ್ಣನವರ್‌, ನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರು ಕರ್ತವ್ಯಕ್ಕೆ ಹಾಜರಾದ ದಿನಾಂಕ 22-09-2009 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ ನಿಯಮ 60 ರನ್ವಯ ನಿದರ್ಶನಾತ್ಮಕ (ಪ್ರೋಫಾರ್ಮ) ಮುಂಬಡ್ತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
ಪಿ.ಆರ್‌.291 (ಸೇವೆಗಳು-3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 194 ಎಸ್‌ಐಎಸ್‌ 2011, ಬೆ೦ಗಳೂರು, ದಿನಾಂಕ 31ನೇ ಜನವರಿ 2012 


ಇದೇ ಸಮಸಂಖ್ಯೆಯ ದಿನಾಂಕ 24-11-2011ರ ಅಧಿಸೂಚನೆಯ ಮುಂದುವರಿಕೆಯಲ್ಲಿ ಡಾ| ಏಕ್‌ರೂಪ್‌ ಕೌರ್‌, ಐ.ಎ.ಎಸ್‌., ಇವರಿಗೆ 
ದಿನಾಂಕ 24-12-2011 ರಿಂದ 150 ದಿನಗಳ ಮುಂದುವರೆದ ಪ್ರಸೂತಿ ರಜೆಯನ್ನು ಅಖಿಲ ಭಾರತ ಸೇವೆಗಳು (ರಜೆ) ನಿಯಮಗಳ ನಿಯಮ 18(3) 
ಅಡಿಯಲ್ಲಿ ಮತ್ತು ಕೇಂದ್ರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ : O.MF. No. 13018/1/2009-Estt.(L), 
ದಿನಾಂಕ 22.07.2009 ರನ್ವಯ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಹೆಚ್‌. ನಾರಾಯಣಸ್ವಾಮಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

ಪಿ.ಆರ್‌.292 (ಸೇವೆಗಳು-1) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 07 ರಾಲೆಪ 2012(0, ಬೆಂಗಳೂರು, ದಿನಾಂಕ 30ನೇ ಜನವರಿ 2012 


ಶ್ರೀ ಡಿ. ತುಳಸೀದಾಸ್‌, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಪ್ರಸ್ತುತ ಆರ್ಥಿಕ ಸಹಾಯಕರು, ನಿರ್ದೇಶಕರ ಕಚೇರಿ, ಪಶುಪಾಲನೆ 
ಮತ್ತು ಪಶು ವೈದ್ಯಕೀಯ ಇಲಾಖೆ, ವಿಶ್ವೇಶ್ವರಯ್ಯ ಚಿಕ್ಕ ಗೋಪುರ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೪೫ 





ಆದೇಶದವರೆಗೆ ನಿಬಂಧಕರ ಕಚೇರಿ, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಉಪ ನಿಯಂತ್ರಕರು (ಲೆಕ್ಕ) ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಲ್‌. ರಮೇಶ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ 
ಪಿ.ಆರ್‌.293 (ಆಡಳಿತ ಮತ್ತು ಮುಂಗಡ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 147 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ 4ನೇ ಫೆಬ್ರವರಿ 2012 


ಶ್ರೀ ಆರ್‌.ಬಿ. ಕೂಡ್ಲಿ, ಅಪರ ಸರ್ಕಾರಿ ವಕೀಲರು, ಹುಬ್ಬಳ್ಳಿ. ಧಾರವಾಡ ಜಿಲ್ಲೆ, ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2) ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಸ್‌.ಎಂ. ಬಡಸ್ಕರ್‌, ವಕೀಲರು, ಇವರನ್ನು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ತಾಲ್ಲೂಕಿನ 
ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ.ಎ. ಗೌರೀಶ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 
ಕಾನೂನು, ನ್ನಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಪಿ.ಆರ್‌.294 


ಶಿಕ್ಷ ಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಡಿ 62 ಡಿಪಿಐ 2011, ಬೆ೦ಗಳೂರು, ದಿನಾಂಕ 30ನೇ ಜನವರಿ 2012 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ವಿಭಾಗೀಯ ದೈಹಿಕ ಶಿಕ್ಷಣ ಅಧೀಕ್ಷಕರು (ಎಶೇಷ ವರ್ಗ) ವೃಂದದ ಅಧಿಕಾರಿಯಾದ ಶ್ರೀ 
ಎಸ್‌.ಪಿ.ಕಾಗಲೆ, ಇವರು ಸರ್ಕಾರದ ಆದೇಶ ಸಂಖ್ಯೆ ಇಡಿ 08 ಡಿಪಿಐ 2010 ದಿನಾ೦ಕ 08-06-2010 ರನ್ವಯ ವಿಭಾಗೀಯ ಉಪ ನಿರ್ದೇಶಕರು 
(ದೈಹಿಕ ಶಿಕ್ಷಣ) ವೃಂದದ ಹುದ್ದೆಗೆ ಬಡ್ತಿ ಹೊಂದಿದ್ದು, ಸದರಿಯವರು ಬಡ್ತಿ ಹೊಂದಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕದಿಂದ 
ವಿಭಾಗೀಯ ಉಪ ನಿರ್ದೇಶಕರು (ದೈಹಿಕ ಶಿಕ್ಷಣ) ವೃಂದದ ಹುದ್ದೆಯಲ್ಲಿ ಒಂದು ವರ್ಷ ಸೇವಾವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುವುದರಿಂದ 
ಸದರಿಯವರು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 19(3)(ಸಿ) ರನ್ವಯ ಸ್ಥಾನಪನ್ನ ಅವಧಿ 
ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.295 ಶಿಕ್ಷಣ ಇಲಾಖೆ (ಆಡಳಿತ) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 132 ಸಮನ್ಹಯ 2011, ಬೆಂಗಳೂರು, ದಿನಾಂಕ 6ನೇ ಫೆಬ್ರವರಿ 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 74 ಎಸ್‌ಎಎಸ್‌ 2012 ದಿನಾಂಕ 03-02-2012 ರಲ್ಲಿ ಶ್ರೀ ಎಂ.ಆರ್‌. ಕಾಂಬ್ಯೆ, ಭಾ.ಆ.ಸೇ. 


ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಬೆ೦ಗಳೂರು, ಶ್ರೀ ಯೋಗೀಂದ್ರ ತ್ರಿಪಾಠಿ, ಭಾ.ಆ.ಸೇ. ಇವರ ಸ್ಥಾನದಲ್ಲಿ 
ನೇಮಕ ಮಾಡಲು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





ಅದರಂತೆ ಶ್ರೀ ಎಂ.ಆರ್‌. ಕಾಂಬ್ಳೆ, ಭಾ.ಆ.ಸೇ. ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ 
ಶ್ರೀ ಯೋಗೀಂದ್ರ ತ್ರಿಪಾಠಿ, ಭಾ.ಆ.ಸೇ. ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಿಸಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸುರೇಶ್‌ ಬಿ. ಕೃಷ್ಣಪ್ಪನವರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌.296 ಇಂಧನ ಇಲಾಖೆ. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 24 ರಾಲೆಪ 2012, ಬೆ೦ಗಳೂರು, ದಿನಾ೦ಕ 30ನೇ ಜನವರಿ 2012 


ಶ್ರೀ ಎನ್‌.ವಿ. ಜೋಷಿ, ಲೆಕ್ಕ ಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ : ಆಇ 296 ರಾಲೆಪ 2010, 
ದಿನಾಂಕ 5-3-2011 ರಲ್ಲಿ ಸಹಾಯಕ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಲೆಕ್ಕಾಧಿಕಾರಿ, ಕರ್ನಾಟಕ ಜವಳಿ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು ಇಲ್ಲಿಗೆ ನಿಯೋಜಿಸಲಾಗಿತ್ತು ನಂತರ ಸಂಖ್ಯೆ : ಆಇ 118 ರಾಲೆಪ 2011 ದಿನಾಂಕ 28-9-2011 ರ ಅಧಿಸೂಚನೆಯಲ್ಲಿ ಇವರ 
ನಿಯೋಜನಾ ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ, ಬೆ೦ಗಳೂರು ಇಲ್ಲಿ ಲೆಕ್ಕಾಧಿಕಾರಿಯನ್ನಾಗಿ ನಿಯೋಜಿಸಲಾಗಿ 
ಅದರಂತೆ ಶ್ರೀಯುತರು ದಿನಾಂಕ 29-09-2011 ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. ಶ್ರೀ ಎನ್‌.ವಿ. ಜೋಷಿ, ಸಹಾಯಕ ನಿಯಂತ್ರಕರು 
ಇವರಿಗೆ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಚನ್ನಕೇಶವಮೂರ್ತಿ ಇವರು ಸಹಾಯಕ ನಿಯಂತ್ರಕರ ವೃಂದಕ್ಕೆ ಮುಂಬಡ್ತಿ ಹೊಂದಿ ಲೆಕ್ಕಾಧಿಕಾರಿಯನ್ನಾಗಿ 
ಕಾಲೇಜು ಶಿಕ್ಷಣ ಆಯುಕ್ತರ ಕಚೇರಿ, ಬೆಂಗಳೂರು ಇಲ್ಲಿ ಕರ್ತವ್ಯಕ್ಕೆ ಹಾಜರಾದ ದಿನಾಂಕ 18-03-2011 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 60ರನ್ವಯ ನಿದರ್ಶನಾತ್ಮಕ (ಪ್ರೋಫಾರ್ಮ) ಮುಂಬಡ್ತಿಯನ್ನು ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಲ್‌. ರಮೇಶ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸ್ವಚ ಆರ್ಥಿಕ ಇಲಾಖೆ, 
ಹ (ಆಡಳಿತ ಮತ್ತು ಮುಂಗಡ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 68 ಪಿಆರ್‌ 2011, ಬೆಂಗಳೂರು, ದಿನಾಂಕ 2ನೇ ಫೆಬ್ರವರಿ 2012 


ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 4 ಪಿಆರ್‌ಇ 2011 ದಿನಾಂಕ 25-06-2011 ರಂದು ಹೊಸದಾಗಿ ಸೃಜಿಸಿದ ಕಾರಾಗೃಹಗಳ 
ಉಪ ಮಹಾನಿರೀಕ್ಷಕರು (ಉತ್ತರ) ಹುದ್ದೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೇಂದ್ರ ಕಾರಾಗೃಹ, ಬೆಳಗಾವಿಗೆ 
ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ. ಈ ಹುದ್ದೆಯನ್ನು ಸದ್ಯಕ್ಕೆ ಕಾರಾಗೃಹಗಳ ಉಪ ಮಹಾನಿರೀಕ್ಷಕರು ಮತ್ತು ಮುಖ್ಯ ಅಧೀಕ್ಷಕರು, ಕೇಂದ್ರ ಕಾರಾಗೃಹ, 
ಬೆಳಗಾವಿ ಎಂದು ಮುಂದಿನ ಆದೇಶದವರೆಗೆ ಕರೆಯತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಈ. ಪಾಪಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ. 
(ಸೆರೆಮನೆ ಮತ್ತು ಸಿನಿಮಾ) 


ಪಿ.ಆರ್‌.298 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 68 ಪಿಆರ್‌ 2011, ಬೆಂಗಳೂರು, ದಿನಾಂಕ 2ನೇ ಫೆಬ್ರವರಿ 2012 


ಶ್ರೀ ಜಿ. ವೀರಭದ್ರಸ್ವಾಮಿ, ಮುಖ್ಯ ಅಧೀಕ್ಷಕರು, ಕೇಂದ್ರ ಕಾರಾಗೃಹ, ಬೆಳಗಾವಿ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೇತನ ಶ್ರೇಣಿ ರೂ..20025-525-22650-600-26250-675-28275ರ ಕಾರಾಗೃಹಗಳ ಉಪ ಮಹಾನಿರೀಕ್ಷಕರ ಹುದ್ದೆಗೆ ಮುಂಬಡ್ತಿ 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೪೭ 





ನೀಡಿ ದಿನಾಂಕ 02-02-2012ರ ಅಧಿಸೂಚನೆ ಸಂಖ್ಯೆ : ಹೆಚ್‌ಡಿ 68 ಪಿಆರ್‌ಇ 2011ರ ಪ್ರಕಾರ ಕೇಂದ್ರ ಕಾರಾಗೃಹ, ಬೆಳಗಾವಿ ಇಲ್ಲಿಗೆ ಸ್ಥಳಾಂತರಿಸಿದ 
ಕಾರಾಗೃಹಗಳ ಉಪ ಮಹಾನಿರೀಕ್ಷಕರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಈ. ಪಾಪಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ತ ಒಳಾಡಳಿತ ಇಲಾಖೆ. 
ಪಿ.ಆರ್‌.299 (ಸೇರಮನೆ ಮತ್ತು ಸಿನಿಮಾ) 
ಕಂದಾಯ ಸಚಿವಾಲಯ 
ಸೇರ್ಪಡೆ ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 438 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ 28ನೇ ಜನವರಿ 2012 


ಕಂದಾಯ ಇಲಾಖೆಯ ತಹಶೀಲ್ದಾರ್‌ ಗ್ರೇಡ್‌-1, ತಹಶೀಲ್ದಾರ್‌ ಗ್ರೇಡ್‌-2, ವೃಂದಕ್ಕೆ ಸೇರಿದ ಹಾಗೂ ಕರ್ನಾಟಕ ನಾಗರೀಕ ಸೇವಾ 
ನಿಯಮ 32 ರಲ್ಲಿ ತಹಶೀಲ್ದಾರ್‌ ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರುವ 2012 ನೇ ಸಾಲಿನಲ್ಲಿ 60 ವರ್ಷ ಪೂರ್ಣಗೊಳ್ಳುವ ಅಧಿಕಾರಿಗಳಿಗೆ ಸರ್ಕಾರಿ 
ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಇದೇ ಸಮ ಸಂಖ್ಯೆಯ ದಿನಾಂಕ 12-12-2011 ರ ಅಧಿಸೂಚನೆಯಲ್ಲಿ ಅನುಮತಿ ನೀಡಲಾಗಿರುತ್ತದೆ. ಸದರಿ 
ಅಧಿಸೂಚನೆಗೆ ಈ ಕೆಳಕಂಡ ಅಧಿಕಾರಿಗಳನ್ನು ಸೇರ್ಪಡೆ ಮಾಡಿ ಅವರುಗಳ ಹೆಸರುಗಳನ್ನು ತೋರಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 





ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 








ತ್ರ.ಸಂ. ಜನ್ಮ ದಿನಾಂಕ ನಿವೃತ್ತಿ ಹೊಂದಲಿರುವ ದಿನಾಂಕ 
ಶ್ರೀ/ಶ್ರೀಮತಿ 
1 ಶ್ರೀ ಡಿ.ಬಿ. ಕೊಣ್ಣೂರ್‌, ತಹಶೀಲ್ದಾರ್‌, ಗದಗ್‌ ತಾಲ್ಲೂಕು, 06-02-1952 29-02-2012 
ಗದಗ್‌ ಜಿಲ್ಲೆ. 
2 ಶ್ರೀ ಬಿ. ಸಂಪತ್‌ಕುಮಾರ್‌, ತಹಶೀಲ್ದಾರ್‌, ದೊಡ್ಡಬಳ್ಳಾಪುರ 15-02-1952 29-02-2012 


ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 





3 ಶ್ರೀ ಎಂ.ಎಸ್‌. ಸುರೇಶ್‌, ತಹಶೀಲ್ದಾರ್‌, ಗೇಲ್‌ 02-06-1952 30-06-2012 
(ಇಂಡಿಯಾ) ಲಿಮಿಟೆಡ್‌, ಬೆಂಗಳೂರು 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎನ್‌. ಗೋಪಾಲಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. 
(ಸೇವೆಗಳು-3). 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 


ಪಿ.ಆರ್‌.300 


ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 06 ಭಾನಿವಿ 2012, ಬೆಂಗಳೂರು, ದಿನಾಂಕ 3ನೇ ಫೆಬ್ರವರಿ 2012 


ಭಾಷಾಂತರ ನಿರ್ದೇಶನಾಲಯದ ಈ ಕೆಳಕಂಡ ಸಹಾಯಕ ನಿರ್ದೇಶಕರು ಮತ್ತು ಸಂಶೋಧನಾಧಿಕಾರಿಗಳನ್ನು ಅವರುಗಳ ಹೆಸರು ಮುಂದೆ 
ನಮೂದಿಸಿರುವ ಖಾಲಿ ಹುದ್ದೆಗಳಿಗೆ ನಿಯೋಜನೆ ಮೇಲೆ ವರ್ಗಾಯಿಸಿ ನೇಮಿಸಲಾಗಿದೆ. 





1 ಶ್ರೀ ಹೆಚ್‌.ಎನ್‌. ಸೋಮಶೇಖರಪ್ಪ, ಇವರನ್ನು ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಆದೇಶ ಸಂಖ್ಯೆ 
ಸಹಾಯಕ ನಿರ್ದೇಶಕರು, ಕವಿಸಸ/ಆ1/284/ಭಾನಿಯೋ/2011, ದಿನಾಂಕ 14-12-2011 ರಲ್ಲಿ ಸೃಜಿಸಲಾದ 
ಸಹಾಯಕ ನಿರ್ದೇಶಕರ ಖಾಲಿ ಹುದ್ದೆಗೆ ನಿಯೋಜನೆ ಮೇಲೆ ವರ್ಗಾಯಿಸಿ 
ನೇಮಿಸಲಾಗಿದೆ. 


ಭಾಷಾಂತರ ನಿರ್ದೇಶನಾಲಯ 

















೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 








2 ಶ್ರೀ ರಂಗನಾಥ್‌, ಇವರನ್ನು ಎಂ. ವೆಂಕಟೇಶ್‌, ಉಪ ಮುಖ್ಯ ಭಾಷಾಂತರಕಾರರು ಇವರ 
ಸಂಶೋಧನಾಧಿಕಾರಿ. ಮುಂಬಡ್ತಿಯಿಂದ ತರೆವಾದ ಕರ್ನಾಟಕ ಕಾನೂನು ವರದಿ ಪರಿಷತ್ತು ಖಾಲಿ ಹುದ್ದೆಗೆ 


9 pad 
ಭಾಷಾಂತರ ನಿರ್ದೇಶನಾಲಯ ನಿಯೋಜನೆ ಮೇಲೆ ವರ್ಗಾಯಿಸಿ ನೇಮಿಸಲಾಗಿದೆ. 





3 ಶ್ರೀ ಹೆಚ್‌. ವೂಲಪ್ಪ, ಇವರನ್ನು ಶ್ರೀಮತಿ ಶಾರದ ಜಿ. ರಾವ್‌, ಉಪ ಮುಖ್ಯ ಭಾಷಾಂತರಕಾರರು ಇವರ 
ಸಂಶೋದನಾಧಿಕಾರಿ, ಮುಂಬಡ್ತಿಯಿ೦ಂದ ತರೆವಾದ ಕರ್ನಾಟಕ ಕಾನೂನು ವರದಿ ಪರಿಷತ್ತು ಖಾಲಿ ಹುದ್ದೆಗೆ 


CR) pad 
ಭಾಷಾಂತರ ನಿರ್ದೇಶನಾಲಯ ನಿಯೋಜನೆ ಮೇಲೆ ವರ್ಗಾಯಿಸಿ ನೇಮಿಸಲಾಗಿದೆ. 

















4 |ಶೀ ಭಕ್ತರಾಜ್‌ ಪಾಟೀಲ್‌, ಇವರನ್ನು ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಆದೇಶ ಸಂಖ್ಯೆ 
ಸಂಶೋಧನಾಧಿಕಾರಿ, ಕವಿಸಸ/ಆ1/284/ಭಾನಿಯೋ/201, ದಿನಾಂಕ 14-12-2011 ರಲ್ಲಿ ಸೃಜಿಸಲಾದ 
ಭಾಷಾಂತರ ನಿರ್ದೇಶನಾಲಯ ಸಂಶೋಧನಾಧಿಕಾರಿ ಖಾಲಿ ಹುದ್ದೆಗೆ ನಿಯೋಜನೆ ಮೇಲೆ ವರ್ಗಾಯಿಸಿ 

ನೇಮಿಸಲಾಗಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಶ್ರೀಧರ್‌, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌.301 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 


ಸಂಖ್ಯೆ : ನಅಇ 19 ಎಂಎಲ್‌ಆರ್‌ 2012, ಬೆಂಗಳೂರು, ದಿನಾಂಕ 6ನೇ ಫೆಬ್ರವರಿ 2012 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 66 ಎ೦ಎಲ್‌ಆರ್‌ 2010 ದಿನಾಂಕ 16-04-2010 ರ ಕ್ರಮಸಂಖ್ಯೆ 26 ರಲ್ಲಿ ಬೃಹತ್‌ 
ಬೆಂಗಳೂರು ಮಹಾನಗರಪಾಲಿಕೆಯ ವಾರ್ಡ್‌ 26 ಕ್ಕೆ ಚುನಾಯಿತರಾದ ಶ್ರೀ ಎಂ. ರೇವಣ್ಣ ಇವರ ವಿಳಾಸ ಶ್ರೀ ಎಂ. ರೇವಣ್ಣ ನಂ.30, 7ನೇ ಅಡ್ಡ 
ರಸ್ತೆ, ಹೊರಮಾವು ರಸ್ತೆ, ಕೃಷ್ಣಮೂರ್ತಿ ಬಡಾವಣೆ ರಾಮಮೂರ್ತಿನಗರ, ಬೆಂಗಳೂರು-45 ಇದರ ಬದಲಿಗೆ ಶ್ರೀ ಎಂ. ರೇವಣ್ಣ ನಂ. 4, ಕಲ್ಕೆರೆ, 
ಹೊರಮಾವು ಅಂಚೆ, ಬೆಂಗಳೂರು-45 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎ. ರಾಮಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.302 ನಗರಾಭಿವೃದ್ದಿ ಇಲಾಖೆ. 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಅಪಜೀ 30 ಸಿಆರ್‌ಎಸ್‌ 2011, ಬೆಂಗಳೂರು, ದಿನಾಂಕ 2ನೇ ಫೆಬ್ರವರಿ 2012 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಇ-ಆಡಳಿತ) ವಿಭಾಗವು ಹೊರಡಿಸಿರುವ ಸುತ್ತೋಲೆ ಸಂಖ್ಯೆ : ಸಿಆಸುಇ 80 ಇಆಇ 2011, 
ದಿನಾಂಕ 24-12-2011 ರಲ್ಲಿ, ಸರ್ಕಾರದ ನಿರ್ಣಯಗಳನ್ನು ಜಾರಿಗೊಳಿಸುವ ಸಲುವಾಗಿ ಸರ್ಕಾರಿ ಆದೇಶ ಇತ್ಯಾದಿಗಳನ್ನು ಆನ್‌ಲೈನ್‌ ಮೂಲಕ 
ತಯಾರಿಸುವುದು, ಅನುಮೋದಿಸುವುದು, ದೃಢೀಕರಿಸುವುದು ಮತ್ತು ಹೊರಡಿಸುವುದರ ಕುರಿತಂತೆ ಸಚಿವಾಲಯದ ಇಲಾಖೆಗಳಿಗೆ ಕೆಲವು ಸೂಚನೆಗಳನ್ನು 
ನೀಡಿದೆ. 

ಮುಂದುವರೆದು, ಸದರಿ ವಿಭಾಗವು ದಿನಾಂಕ 29-08-2011 ರಂದು ಹೊರಡಿಸಿರುವ ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 90 ಇಆಇ 
2009 (ಭಾಗ-1) ರಲ್ಲಿನ ಸೂಚನೆಗಳನ್ನು ಶೀಘ್ರವಾಗಿ ಹಾಗೂ ಸಮರ್ಪಕವಾಗಿ ಸಚಿವಾಲಯದ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ 
ಕಾರ್ಯಗತಗೊಳಿಸುವ ಸಲುವಾಗಿ ಶ್ರೀ ಕೆ. ಸುಬ್ರಾಯ ಕಾಮತ್‌, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 


ರವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಮನ್ವಯ ಅಧಿಕಾರಿಯನ್ನಾಗಿ (ನೋಡಲ್‌ ಆಫೀಸರ್‌) 
ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಿ.ಹೆಚ್‌. ಅನಸೂಯಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ.ಆರ್‌.303 (ಅರಣ್ಣ-ಸಿ ಮತ್ತು ಸಮನ್ಹಯ) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೪೯ 





ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 176 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ 3ನೇ ಫೆಬ್ರವರಿ 2012 


ಶ್ರೀ ವಿ.ಎ. ನಾಯ್ಯ, ಅಪರ ಸರ್ಕಾರಿ ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು, 1977 ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 07-01-2012 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕಿನ ಅಪರ 
ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ.ಎ. ಗೌರೀಶ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 


ಪಿ.ಆರ್‌.304 
ಕಾನೂನು, ನ್ನಾಯ ಮತ್ತು ಮಾನವ ಹಕ್ಗುಗಳ ಇಲಾಖೆ. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 38 ಡಿಜಿಎಂ 2012, ಬೆಂಗಳೂರು, ದಿನಾಂಕ 31ನೇ ಜನವರಿ 2012 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಗ್ರೂಪ್‌-'ಎ' ಕಿರಿಯ ಶ್ರೇಣಿ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಗಳು 60 


ವರ್ಷಗಳ ವಯೋಮಿತಿ ಪೂರೈಸಿ 2012 ನೇ ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿದ್ದು, ಅವರುಗಳ ಹೆಸರಿನ ಮುಂದೆ ತೋರಿಸಿರುವ 
ದಿನಾಂಕದಂದು ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಿದೆ. 












































ಕಮ 
ನ್‌ ಅಧಿಕಾರಿಯ ಹೆಸರು ಮತು ಹುದೆ ಜನ್ನ ದಿನಾಂಕ ನಿವೃತ್ತಿ ದಿನಾಂಕ 
ಸಂಖ್ಯೆ ದ ದ rS ಳೆ 
1 ನಿರ್ಮಲ ಬೆಳಕೇರಿ, ಉಪನ್ಯಾಸಕರು, ಸಿ.ಟಿ.ಇ. ಗುಲ್ಬರ್ಗಾ 15-01-1952 31-01-2012 
(ನಿಯಮ-32) 
2 ಶಿವನಗೌಡ ಬಿ. ಪಾಟೀಲ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಹಿರೆಕೆರೂರು 02-02-1952 29-02-2012 
ತಾಲ್ಲೂಕು, ಹಾವೇರಿ ಜಿಲ್ಲೆ 
3 ಸಿ. ತಿಮ್ಮಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ, ದಕ್ಷಿಣ ವಲಯ-1, 22-03-1952 31-03-2012 
ಬೆ೦ಗಳೂರು ದಕ್ಷಿಣ. 
4 ಎಂ.ಕೆ. ಸಿರಿಯಾಕ್‌, ಉಪನ್ಯಾಸಕರು, ಸಿ.ಟಿ.ಇ. ಮಂಗಳೂರು 10-05-1952 31-05-2012 
ನಿ ರತ್ನಬಾಯಿ ಲಾಖೆ, ಹಿರಿಯ ಉಪನ್ಯಾಸಕರು, ಡಯಟ್‌, ಬೀದರ್‌ 12-07-1952 31-07-2012 
6 ಬಿ.ಟಿ. ಕುಮಾರಸ್ವಾಮಿ, ಹಿರಿಯ ಉಪನ್ಯಾಸಕರು, ಡಯಟ್‌, 15-08-1952 31-08-2012 
ಬೀದರ್‌ 
7 ಎಸ್‌.ಆರ್‌. ಮಠಪತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬಸವನ ಬಾಗೇವಾಡಿ 01-12-1952 30-11-2012 
ತಾಲ್ಲೂಕು, ಬಿಜಾಪುರ ಜಿಲ್ಲೆ (ನಿಯಮ-32) 
8 ಮುನಿರತ್ನಪ್ಪ, ಹಿರಿಯ ಉಪನ್ಯಾಸಕರು, ಡಯಟ್‌, ಯಾದಗಿರಿ 03-12-1952 31-12-2012 
(ನಿಯಮ-32) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.305 


ಶಿಕ್ಷಣ ಇಲಾಖೆ (ಆಡಳಿತ ಮತ್ತು ಸಮಿತಿಗಳು) 





೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 325 ಆಸೇಇ 2009(ಪಿ), ಬೆಂಗಳೂರು, ದಿನಾಂಕ: 30-1-2012. 


ಕರ್ನಾಟಕ ಆಡಳಿತ ಸೇವಾ ವೃಂದದ ವೃಂದಬಲ ಪರಿಷ್ಠರಣೆಯೊಂದಿಗೆ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಮೇಲಿನ ವೃಂದದಲ್ಲಿ 
5 ಹುದ್ದೆಗಳನ್ನು ಸೃಜಿಸುವ ಬಗ್ಗೆ ಸಲಹಾ ಸಮಿತಿಯು ಮಾಡಿರುವ ಶಿಫಾರಸ್ಸು ಸರ್ಕಾರವು ಒಪ್ಪಿಕೊ೦ಡು, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಮೇಲಿನ 
(Above Supertime Scale) ವೃಂದದಲ್ಲಿ 5 ಹುದ್ದೆಗಳನ್ನು ಸೃಜಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. 


ಅದರಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಯಾವ ಹುದ್ದೆಗಳನ್ನು ಕೆ.ಎ.ಎಸ್‌. ಹಿರಿಯ ಸೂಪರ್‌ ಟೈಂ ಸ್ಕೇಲ್‌ ವೃಂದದ 
ಅಧಿಕಾರಿಗಳಿಂದ ತುಂಬಬಹುದು ಎನ್ನುವ ಬಗ್ಗೆ ಪರಾಮರ್ಶಿಸಿ ಹುದ್ದೆಗಳನ್ನು ಗುರುತಿಸಿ ವರದಿ ಸಲ್ಲಿಸಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ 
ಸಮಿತಿಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರಚಿಸಲಾಗಿದೆ. 


1 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಭು ಅಧ್ಯಕ್ಷರು 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸ ಸದಸ್ಯರು 
ಸಿ.ಆ.ಸು. ಇಲಾಖೆ 

3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಎ ಸದಸ್ಯರು 
ಕಂದಾಯ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 306 ಸಿ.ಆ.ಸು. ಇಲಾಖೆ (ಸೇವೆಗಳು-2). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 76 ಕಗೃಸೇ 2011, ಬೆ೦ಗಳೂರು, ದಿನಾಂಕ: 4-2-2012. 
ಕರ್ನಾಟಕ ಗೃಹರಕ್ಷಕ ಅಧಿನಿಯಮ 1962ರ (ತಿದ್ದುಪಡಿ ನಿಯಮಗಳು 2003) ನಿಯಮ 3ಬಿ ರ ಉಪ ಕಲಂ (3) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಶ್ರೀ ಮಲ್ಲಪ್ಪ ಬಸಪ್ಪ ಕೋಲಾರ ಪ್ಲಾಟ್‌ ನಂ. 34, ನವನಗರ, ಬಾಗಲಕೋಟೆ, ಇವರನ್ನು 
ಬಾಗಲಕೋಟಿ ಜಿಲ್ಲೆ ಬಾಗಲಕೋಟಿ ಗೃಹರಕ್ಷಕ ದಳದ ಗೌರವಸಮಾದೇಷ್ನರನ್ನಾಗಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಾಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 307 ಒಳಾಡಳಿತ ಇಲಾಖೆ. (ಪೊಲೀಸ್‌ ಸಹಾಯಕ ಸೇವೆಗಳು). 


PERSONNAL AND ADMINISTRTIVE REFORMS SECRETARIAT 
NOTIFICATION 
No. DPAR 75 SAS 2012, Bangalore, dated : zt February, 2012. 


Smt. M. Deepa, IAS, Director, Rural Infrastructure & E/o Deputy Secretary to Government, RD & PR Department, 
Bangalore. 15 placed in additional charge of the post of Director, S.E.P. RD & PR Department w.e.f. 31-1-2012 until further orders 
vice Sri Anwar Pasha, IAS retired from service on superannuation on 31-1-2012 (afternoon). 


The orders issued in Government Notification of even number dated 31-1-2012 placing Dr. J. Ravishankar, IAS in 
additional charge of the post of Director, S.E.P. RD & PR Deaprtment stands cancelled. 
By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 308 DP & AR (Services-l) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೫೧ 





HIGH COURT OF KARNATAKA, BANGALORE 
NOTIFICATION 
No. HCE. 46/2012, Bangalore, dated : 8? February, 2012. 


Sri. B.A. Jagadeesh, Section Officer of this office is permitted to retire from service on attaining the age of superannuation 
w.e.f. the afternoon of 31-3-2012 and he will be relieved of his duties in this office on the afternoon of 31-3-2012. 
By Order of Hon'ble the Chief Justice, 
K. SOMASHEKAR 
P.R. No. 309 REGISTRAR (JUDICIAL). 


HIGH COURT OF KARNATAKA, BANGALORE 
NOTIFICATION 
No. HCE. 49/2012, Bangalore, dated : 8M February, 2012. 


Sri. B. Narayana Rao, Deputy Registrar (presently working at High Court Circuit Bench, Dharwad) of this office is 
permitted to retire from service on the afternoon of 31-3-2012 on attaining the age of superannuation. 
By Order of Hon'ble the Chief Justice, 
P. KRISHNA BHAT 
P.R. No. 310 REGISTRAR GENERAL 


HIGH COURT OF KARNATAKA, BANGALORE 
NOTIFICATION 
No. HCE. 45/2012, Bangalore, dated : 8th February, 2012. 


Smt. C. Yashoda, Section Officer of this office is permitted to retire from service on attaining the age of superannuation 
w.e.f. the afternoon of 31-3-2012 and she will be relieved of her duties in this office on the afternoon of 31-3-2012. 
By Order of Hon'ble the Chief Justice, 
K. SOMASHEKAR 
P.R. No. 311 REGISTRAR (JUDICIAL). 


HIGH COURT OF KARNATAKA, BANGALORE 
NOTIFICATION 
No. HCE. 47/2012, Bangalore, dated : 8th February, 2012. 


Smt. Saraswathamma, Section Officer of this office is permitted to retire from service on attaining the age of 
superannuation w.e.f. the afternoon of 31-3-2012 and she will be relieved of her duties in this office on the afternoon of 31-3-2012. 
By Order of Hon'ble the Chief Justice, 
K. SOMASHEKAR 
P.R. No. 312 REGISTRAR (JUDICIAL). 


HIGH COURT OF KARNATAKA, BANGALORE 
NOTIFICATION 
No. GOB (1) 28/2001, Bangalore, dated : 6" February, 2012. 


In pursuance to Rule 118-A(1) of K.C.S.Rs., sanction is hereby accorded for payment of cash equivalent of leave salary 
for Earned Leave at the credit of Sri. Moose Kunhi Nayarmoole, District Judge, subject to maximum of 240 days, as on the date of 
his deemed retirement from Judicial service on the forenoon of 3-10-2011. It is certified that no Departmental Enquiry was pending 
aginst the said Officer, as on that date. 

By Order of the High Court, 
P. KRISHNA BHAT 
P.R. No. 313 REGISTRAR GENERAL 


೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





HIGH COURT OF KARNATAKA, BANGALORE 
NOTIFICATION 
No. LCA-ll. 11 (Rtmt)/2011, Bangalore, dated : 7-2-2012. 


Sri. R. Chowdappa, Chief Administrative Officer, Prl. District & Sessions Court, Kolar, is permitted to retire from service 
with effect from 29-2-2012, on attaining the age of superannuation, under Rule 95(1) of K.C.S. Rules. 
By Order, 
V.K. HASYAGAR 
P.R. No. 314 ASSISTANT REGISTRAR. 


HIGH COURT OF KARNATAKA, BANGALORE 
NOTIFICATION 
No. LCA-ll. 11 (Rtmt)/2011, Bangalore, dated : 8-2-2012. 


Sri. R. Chandrappa, Chief Administrative Officer, District & Sessions Court, U.K. Karwar, is permitted to retire from 
service with effect from 29-2-2012, on attaining the age of superannuation, under Rule 95(1) of K.C.S. Rules. 
By Order, 
V.K. HASYAGAR 
P.R. No. 315 ASSISTANT REGISTRAR. 


HIGH COURT OF KARNATAKA, BANGALORE 
NOTIFICATION 
No. GOB (1) 21(63)/2011, Bangalore, dated : 31-1-2012. 


In continuation of this office Notification No. GOB(1) 3/2011 dated 15-7-2011, the Presiding Officer of the Court of Pr. 
Civil Judge and JMFC, Ramanagara, is concurrently appointed as the Presiding Officer of the Court of the Addl. Civil Judge and 
JMFC, Ramanagara, during the leave period of Smt. Gomati M. Shet, Addl. Civil Judge and JMFC., Ramanagara, i.e. from 
14-1-2012 to 12-2-2-2012 (bdi). 
By Order of the High Court 
K. SOMASHEKAR 
P.R. No. 316 REGISTRAR (JUDICIAL). 


PERSONNAL AND ADMINISTRTIVE REFORMS SECRETARIAT 
NOTIFICATION 
No. DPAR 75 SAS 2012, Bangalore, dated : 31 st January, 2012. 


Dr. J. Ravishnkar, IAS, Director, KRWSSA & E/o Joint Secretary to Government, RD & PR Department is placed in 
additional charge of the post of Director, S.E.P. RD & PR Department until further orders vice Sri Anwar Pasha, IAS retiring from 
service on superannuation on 31-1-2012 (afternoon). 

By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 317 DP & AR (Services-l) 


PERSONNAL AND ADMINISTRTIVE REFORMS SECRETARIAT 
NOTIFICATION 


No. DPAR 74 SAS 2012, Bangalore, dated : 25" January, 2012. 


Smt. G. Latha Krishna Rau, IAS (KN 82), waiting for posting is posted with immediate effect and until further orders as 
Principal Secretary to Government, Tourism Department, Bangalore, vice Sri N.C. Muniyappa, IAS transferred. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೫೩ 





Sri P.B. Ramamurthy, IAS (KN 84), waiting for posting is posted with immediate effect and until further orders as Principal 
Secretary to Government, Transport Department, Bangalore, in the existing vacancy relieving Sri G.S. Narayanaswamy, IAS of 
additional charge. 


Sri D.N. Narasimharaju, IAS (KN 84), on return from Government of India is posted until further orders as Princial 
Secretary to Government, Energy Department, Bangalore vice Smt. M. Shamim Banu, IAS retiring from service on superannuation 
on 31-1-2012 (afternoon). 


Sri N.C. Muniyappa, IAS (KN 84), Principal Secretary to Government, Tourism Department, Bangalore is transferred with 
immediate effect and his services are placed at the disposal of Urban Development Department for being posted until further orders 
as Managing Director, Karnataka Urban Water Supply and Drainage Board, Bangalore, vice Sri Rajender Kumar Kataria, IAS 
transferred. 


Sri K. Shivram, IAS (KN 86), Principal Secretary to Government, Animal Husbandry & Fisheries Department, Bangalore is 
transferred with immediate effect and posted until further orders as Principal Secretary to Governmetn, Department of Public 
Enterprises, Bangalore, in the existing vacancy relieving Sri N.C. Muniyappa, IAS of additional charge. 


Sri M.R. Kamble, IAS (KN 86), on repatriation from Government of India is posted until further orders as Principal 
Secretary to Government, Agriculture Department, Bangalore vice Dr. Sandeep Dave, IAS, transferred. 


Dr. Sandeep Dave, IAS (KN 87), Principal Secretary to Government, Agriculture Deaprtment, Bangalore is transferred 
with immediate effect and his services are placed at the disposal of Finance Department for being posted until further orders as 
Managing Director, Karnataka State Bewerages Corporation Limited, Bangalore vice Sri M.E. Shivalingamurthy, IAS, transferred. 


Smt. V. Manjula, IAS (KN 87) Commissioner, Survey Settlement and Land Records, Bangalore is transferred with 
immediate effect and posted until further orders as Principal Secretary to Government, Animal Husbandary and Fisheries 
Department, Bangalore vice K. Shivram, IAS, transferred. 


Sri N. Manjunatha Prasad, IAS (KN 94), Commissioner, Employment and Training, Bangalore is transferred with 
immediate effect and his services are placed at the disposal of Transport Department for being posted until further orders as 
Managing Director, Karnataka State Road Transport Corporation, Bangalore. In the existing vacancy. 


Sri K. Amaranarayana, IAS (KN 96), waiting for posting is posted with immediate effect and until further orders as 
Secretary to Government, Revenue Department (Disaster Management), Bangalore, relieving Sri P.N. Sreenivasachary, IAS of 
additional charge. 


The services of Sri N. Sriraman, IAS (KN 97), Managing Director, Mysore Minerals Limited. Bangalore are withdrawn from 
Commerce and Industries Department with immediate effect and posted until further orders as Commissioner, Employment and 
Training, Bangalore in the downgraded post vice Sri N. Manjunatha Prasad, IAS transferred. 


Sri N. Sriraman, IAS is also placed in additional charge of the post of Mission Director, Karnataka State Rural Livelihood 
Promotion Society (KSRLPS) with immediate effect and until further orders relieving Sri N. Manjunatha Prasad, IAS of additional 
charge. 


Sri M.K. Baladevakrishna, IAS (KN 98), waiting for posting is posted with immediate effect and until further orders as 
Director, Youth Services Department, Bangalore vice Dr. V. Chandrasekhar, IAS transferred. 


The service of Sri M.E. Shivalingamurthy, IAS (KN 98), Managaing Director, Karnataka State Bewerages Corporation 
Limited, Bangalore are withdrawn from Finance Department with immediate effect and posted until further orders as Director, 
Women and Child Development Department, Bangalore vice Dr. Shamla Iqbal, IAS transferred. 


Sri N. Prabhakar, IAS (KN 99), waiting for posting is posted with immediate effect and until further orders as Additional 
Commissioner of Excise, Bangalore in the existing vacancy. 


Sri B.G. Nandakumar, IAS (KN 99), Commissioner, Religious and Charitable Endoment and E/o Additional Secretary to 
Government Revenue Department, Bangalore is transferred with immediate effedt and his services are placed at the disposal of 
Urban Development Deaprtment for being posted until further orders as Additional Commissioner (Projects), Bruhat Bangalore 
Mahanagara Palike (BBMP), Bangalore. 


Dr. V. Chandrasekhar, IAS (KN 99), Director, Youth Services Department is transferred with immediate effect and posted 
until further orders as Inspector General of Registration and Commissioner of Stamps, Bangalore in the existing vacancy. 
Sri Ponnuraj, IAS (KN 2000), Deputy Commissioner, Shimoga District is transferred with immediate effect and posted 


until further orders as Commissioner, Survey Settlement & Land Records, Bangalore in the downgraded post vice Smt. V. Manjula, 
IAS transferred. 


೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





Sri V. Ponnuraj, IAS is also placed in concurrent charge of the post of Joint Secretary to Chief Minister (E-System), Chief 
Minister's Office, Bangalore. 

Sri. B.N. Krishnaiah, IAS (KN 2000) is posted with immediate effect and until further orders as Commissioner, Religious 
and Charitable Endowment and E/o Joint Secretary to Government, Revenue Department, Bangalore, vice Sri B.G. Nandakumar, 
IAS, transferred. 

The orders posting Sri B.N. Krishnaiah, IAS as Deputy Commissioner, Banglaore Rural District vicd Government 
Notification No. DPAR 660 SAS 2011, dated 31-12-2011 stands cancelled. 

Sri Anbu Kumar, IAS (KN 2004), Deputy Commissioner, Raichur District is transferred with immediate effect and posted 
until further orders as Deputy Commissioner, Belgaum District, vice Dr. Ekroop Caur, IAS proceded on leave. 

Dr. K.G. Jagadeesha, IAS (KN 2005), Deputy Commissioner, Hassan District is transferred with immediate effect and 
posted until further orders as Deputy Commissioner, Raichur District, vice Sri V. Anbu Kumar, IAS transferred. 

Sri K.P. Mohanraj, IAS (KN 2007), Deputy Secretary to Government, DP & AR (Services), Bangalore is transferred with 
immediate effect and posted until further orders as Deputy Commissioners, Shimoga District, Shimoga, vice Sri V. Ponnuraj, IAS 
transferred. 

Sri Ujjwal Kumar Ghosh, IAS (KN 2008), waiting for posting is posted with immediate effect and until further orders as 
Deputy Secretary to Government, DP & AR (Services), Bangalore, vice Sri K.P. Mohanraj, IAS transferred. 

Sri P. Rajendra Cholan, IAS (KN 2008), Senior Assistant Commissioner, Haveri Sub-Division, Haveri District is 
transferred with immediate effect and posted until further orders as Chief Executive Officers, Zilla Panchayat, Kolar. 

The services of Smt. M.V. Savithri, IAS Commissioner, City Municipal Corporation, Tumkur are withdrawn from Urban 
Development Department with immediate effect and posted until further orders as Deputy Commissioner, Hassan District, 
vice Dr. K.G. Jagadeesha. IAS transferred. 

The services of Sri V. Yashwanth, IAS, Managing Director, Karnataka Food & Civil Supplies Corporation, Bangalore are 
withdrawn from Food, Civil Supplies & Consumer Affairs Department with immediate effect and posted until orders as Joint 
Secretary to Chief Minister, Bangalore in the existing vacancy. 

Sri Meer Anees Ahmed, IAS, Registrar, Karnataka AppellateTribunal, Bangalore is transferred with immediate effect and 
posted until further orders as Chief Executive Officer, Zilla Panchayat, Bidar vice Sri Jitendra Naik, KAS transferred. 

The services of Sri Muddumohan, KAS, waiting for posting are placed at the disposal of Energy Department with 
immediate effect for being posted until further orders as General Manager (Admin), Karnataka Power Transmission Corporation 
Limited (KPTCL), Bangalore, in the existing vacancy. 

Sri Abdul Rab, KAS, Additional Commissioner, Regional Commissioner office, Gulbarga is transferred with immediate 
effect and posted until further orders as Chief Executive Officer, Zilla Panchayat, Yadgir vice Sri Govindaraju, transferred. 

Sri Govindaraju, (RDPR Services), Chief Executive Officer, Zilla Panchayat, Yadgir is transferred with immediate effect 
and posted until further orders as Chief Executive Officer, Zilla Panchayat, Tumkur in the existing vacancy. 

By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 318 DP & AR (Services-l) 


PERSONNAL AND ADMINISTRTIVE REFORMS SECRETARIAT 
NOTIFICATION 
No. DPAR 74 SAS 2012, Bangalore, dated : 15 February, 2012. 


Sri Sanjiv Kumar, IAS, Principal Secretary to Government, Planning, Programme Monitoring and Statistics Department is 
placed in additional charge of the post of Principal Secretary to Government, Agriculture Department until further orders 
vice Dr Sandeep Dave, IAS transferred. 

By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 319 DP & AR (Services-l) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ೨೫೫ 





PERSONNAL AND ADMINISTRTIVE REFORMS SECRETARIAT 
NOTIFICATION 
No. DPAR 237 SAS 2011, Bangalore, dated : 1-2-2012. 


Sri Pankaj Kumar Thakur, IPS (KN-98), who is on Central deputation as Assistant Director, Intelligence Bureau, 
Government of Indian, New Delhi is accorded proforma promotion to officiate in the grade of Deputy Inspector General of Police in 
the Super Time Scale of IPS, (DIGP) carrying the pay scale of Rs. 37400-67000 + Grade Pay Rs. 8900/- with retrospective effect 
from 25-1-2012. 


Sri Soumendu Mukherjee, IPS (KN-98), who is on Central deputation as Superintendent of Police, FRRO, Intelligence 
Bureau, Government of India, Bangalore is accorded proforma promotion to officiate in the grade of Deputy Inspector General of 
Police in the Super Time Scale of IPS, (DIGP) carrying the pay scale of Rs. 37400-76000 + Grade pay Rs. 8900/-, with 
retrospective effect from 25-1-2012. 


By Order and in the Name of the Governor of Karnataka 
N. SRINIVASAMURTHY 
Under Secretary to Government 
P.R. No. 320 DP & AR (Services-4). 


PERSONNAL AND ADMINISTRTIVE REFORMS SECRETARIAT 
NOTIFICATION 
No. DPAR 74 SAS 2012, Bangalore, dated : ಫಗ February, 2012. 


In supercession of Notification of even number dated 1-2-2012, Sri Erubothu Venkataiah, IAS, Principal Secretary to 
Government, Social Welfare Department is placed in additional charge of the post of Principal Secretary to Government, Agriculture 
Deaprtment until further orders vice Dr. Sandeep Dave, IAS transferred. 


By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 321 DP & AR (Services-l). 


PERSONNAL AND ADMINISTRTIVE REFORMS SECRETARIAT 
NOTIFICATION 
No. DPAR 16 SAS 2012, Bangalore, dated : 27" January, 2012. 
The Deputy Commissioner, Yadgir District is placed in additional charge of the post of Chief Executive Officer, Zilla 


Panchayat, Yadgir during the Earned Leave period of Sri Govindaraju from 29-12-2011 to 31-1-2012. 
By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 322 DP & AR (Services-l). 


PERSONNAL AND ADMINISTRTIVE REFORMS SECRETARIAT 
NOTIFICATION 


No. DPAR 244 SAS 2011, Bangalore, dated : I February, 2012. 


Sri Arvind Jadhav, IAS (KN 78), Chairman Karnataka Urban Infrastructure Development and Finance 
Corporation, Bangalore is promoted to officiate in the Apex Scale of IAS carrying the pay scale of Rs. 80000/- (fixed) w.e.f. 
1-2-2012 and continued until further orders as Chairman, Karnataka Urban Infrastructure Development and Finance Corporation, 
Bangalore. 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧, ೨೦೧೨ ಭಾಗ-೨ 





Government hereby declare u/r 9 of IAS (Pay) Rules, 2007 that the post of Chairman, Karnataka Urban Infrastructure 
Development and Finance Corporation, Bangalore in the Apex Scale of IAS i.e. Rs. 80000/- (fixed), is equivalent in status and 
responsibilities to the Cadre post of Additional Chief Secretary to Government included in the Schedule || to the said Rules. 

By Order and in the Name of the Governor of Karnataka 
U.H. NARAYANASWAMY 
Under Secretary to Government 
P.R. No. 323 DP & AR (Services-l). 


PERSONNAL AND ADMINISTRATIVE REFORMS SECRETARIAT 
NOTIFICATION 
No. DPAR 74 SAS 2012, Bangalore, dated : gd February, 2012. 


The services of Sri Yogendra Tripathy, IAS (KN 85), Managing Director, Karnataka Power Corporation Limited, Bangalore 
are withdrawn from Energy Department with immediate and placed at the disposal of Urban Development Department for being 
posted until further orders as Commissioner, Bangalore Metropolitan Regional Development Authority, Bangalore in the existing 
vacancy. 


The Services of Sri M.R. Kamble, IAS (KN 86) on repatriation from Government of India are placed at the disposal of 
Energy Department for being posted until further orders as Managing Director, Karnataka Power Corporation Limited, Bangalore 
vice Sri Yogendra Tripathy, IAS transferred. 


The orders posting Sri M.R. Kamble, IAS as Principal Secretary to Government, Agriculture Department vide Government 
Notification No. DPAR 74 SAS 2012, dated 25-1-2012 stands cancelled. 


Dr. Babu Rao Mudbi, IAS (KN 90), Commissioner for Agriculture, Bangalore is transferred with immediate effect and 
posted until further orders as Secretary to Government, Agriculture Department, Banalore in the existing vacancy. 


Sri S. Shankaranarayan, IAS (KN 2000), Deputy Commissioner, Gadag District, is transferred with immediate effect and 
posted until further orders as Deputy Commissioner, Bangalore Rural District, Bangalore in the existing vacancy. 


Dr. K.G. Jagadeesha, IAS (KN 2005), Deputy Commissioner, Hassan District, is transferred with immediate effect and 
posted until further orders as Mission Director, Karnataka State Rural Livelihood promotion Society (KSRLPS), Bangalore in the 
existing vacancy, relieving Sri N. Sriraman, IAS of the additional charge. 


Dr. K.G. Jagadeesha, IAS is also placed in concurrent charge of the post of the Managing Director, Karnataka Food & 
Civili Supplies Corporation, Bangalore in the existing vacancy. 


The orders posting Dr. K.G. Jagadeesha, IAS as Deputy Commissioner, Raichur District vide Government Notification 
No. DPAR 74 SAS 2012, dated 25-1-2012 stands cancelled. 


Sri K.P. Mohanraj, IAS (KN 2007), is posted with immediate effect and until further orders as Deputy Commissioner, 
Hassan District, Hassan vice Dr.K.G.Jagadeesha, IAS transferred. 


The orders posting Sri. K.P.Mohanraj, IAS Deputy Secretary to Government, DP&AR (services) as Deputy 
Commissioner, Shimoga District, vide Government Notification No DPAR 74 SAS 2012, dated 25-1-2012 stands cancelled. 


The service of Smt MV. Savithri, IAS, Commissioner, City Municipal Corporation, Tumkur are withdrawn from Urban 
Development with immediate effect and posted until further orders as Deputy Commissioner, Raichur District in the existing 
vacancy. 


The orders posting Smt. M.\V. Savithri, IAS, as Deputy Commissioner, Hassan District vide Government Notification 
No. DPAR 74 SAS 2012, dated 25-1-2012 stands cancelled. 


The services of Sri. M.V. Vedamurthy, IAS, Secretary, Bangalore Development Authority, Bangalore are withdrawn from 
Urban Development Department with immediate effect and posted until further orders as Deputy Commissioner, Shimoga District in 
the existing vacancy. 


The services of Sri Panduranga Bommaiah Naik, IAS, Secretary, Karnataka State Women’s Commission, Bangalore are 
withdrawn from Women & Child Development Department with immediate effect and posted until further orders as Deputy 
Commissioner, Gadag District vice Sri S. Shankaranarayan, IAS transferred. 

By Order and in the Name of the Governor of Karnataka 


U.H. NARAYANASWAMY 
P.R. No. 324 Under Secretary to Government 
DP & AR (Services-l) 


